ಪರಿಸರ ಚಿಂತನೆ - 5 


ಲೇಖಕ : ಇ. ವಿಠಲ ರಾವ್‌, ಕೀನ್ಕಾ 


ಪ್ರಕಾಶಕರು: 
ನಾಗರಿಕ ಸೇವಾ ಟ್ರಸ್ಟ್‌ (ರಿ.) 
ಗುರುವಾಯನಕೆರೆ - 574 217 


035 37 


ಹಳ್ಳಿಗಳಲ್ಲಿ ಸುಲಭವಾಗಿ ಬೆಳೆಸಬಹುದಾದ 
ಜನೋಪಯೋಗಿ ಸಸ್ಯಸಂಪತ್ತು 
ಲೇಖಕ: ಇ. ವಿಠಲ ರಾವ್‌, "ಕೃಷಿ ಅನುಭವ ಕೂಟ' 
ಅಂಚೆ: ಕೀನ್ಯಾ - 574 156 (ಮಂಗಳೂರು ತಾಲೂಕು) 


ಪುಟಗಳು: 4.48 ಸು pe ನ Be ; 


ಪ್ರಕಾಶಕರು: 
ನಾಗರಿಕ ಸೇವಾ ಟ್ರಸ್ಟ್‌ (ರಿ), ಗುರುವಾಯನಕೆರೆ - 574 217 (ದ.ಕ.) 


ಸಹಕಾರ: 
ಅ ಬೆಳ್ತಂಗಡಿ ತಾಲೂಕು ಪರಿಸರ ಜಾಗೃತಿ ಒಕ್ಕೂಟ 
9 ದಕ್ಷಿಣ ಕನ್ನಡ ಜಿಲ್ಲಾ ಪರಿಸರಾಸಕ್ತ ಒಕ್ಕೂಟ 


ಪ್ರಥಮ ಆವೃತ್ತಿ : 5-3-1995 & 
ಪ್ರತಿಗಳು : 2000 | 
ಟೈಪ್‌ಸೆಟ್‌ : “ಅನುಗ್ರಹ ಲೇಸರ್‌ ಟೆಕ್‌, ಬೆಳ್ತಂಗಡಿ -574 214 
ಮುದ್ರಣ : ಮಂಜುಶ್ರೀ ಆಫ್‌ಸೆಟ್‌ ಪ್ರಿಂಟರ್ಸ್‌, ಉಜಿರೆ - 574 240 


ಸೂಚಿತ ದೇಣಿಗೆ ರೂ. 10-00 


4 


ಬಹು. ನಿಮಿ ಮ. ಸರ ಸ ಜಯಾಯ: ಇರರು... ಒ.ಜ ಡಾಗಿ 


Community Health Cell 
Library and Documentation Unit 
BANGALORE 


ಮೊದಲ ಮಾತು 


ಇಡೀ ದಕ್ಷಿಣ ಜಿಲ್ಲೆಯ ಭೂ ಪ್ರದೇಶವು ಅತ್ಮಂತ ನವುರಾದ ಜೈವಿಕತೆಯಿಂದ ಕೂಡಿರುವ 
ಪ್ರದೇಶವಾಗಿದೆ. ವರ್ಷ ಒಂದರೊಳಗೆ ಎರಡು ವ್ಯತಿರಿಕ್ತ ಹವಾಗುಣಕ್ಕೆ ಹೊಂದಿಕೊಂಡು 
ಜೀವಸಂಕುಲ ಬೆಳೆದು ತಮ್ಮ ಉತ್ಪಾದಕತೆಯನ್ನು ಉಳಿಸಿಕೊಳ್ಳಲು ಬಹುಮುಖ್ಯವಾಗಿರುವ 
ಒಂದಂಶ ನೀರಿನ ಪೂರೈಕೆ. ಈ ಪ್ರದೇಶದ ಮೇಲ್ಪದರವು ಸಾಕಷ್ಟು ನೀರನ್ನು ಶೇಖರಿಸಲು ಶಕ್ತ 
ವಾಗಿರತ್ತದೆ. ಈ ನೀರನ್ನೇ ಬಳಸಿಕೊಂಡು ಜೀವ ಸಂಕುಲವು ತನ್ನ ಉತ್ಪಾದಕತೆಯನ್ನು ಇಮ್ಮಡಿ 
ಮುಮ್ಮಡಿಯಾಗಿಸಲು ಸಾಧ್ಯವಿದೆ. 

ಯಾವುದೇ ಒಂದು ಸಸ್ಕದ ಪೋಷಣೆಗೆ ಮುಖ್ಯವಾಗಿ ನೀರು, ಕಾವು, ಭೂಸಾರ ಹಾಗೂ 
ಸೌರಶಕ್ತಿಗಳು ಅವಶ್ಯ. ಈ ಜಿಲ್ಲೆಯಲ್ಲಿ ಯಾವುದೇ ಒಂದು ಬೆಳೆ ಉತ್ತಮವಾಗಿ ಬೆಳೆದು ಬರಲು 
ಬೇಕಾಗುವ ಕಾವು ಮತ್ತು ಸೌರಶಕ್ತಿ ಸಾಕಷ್ಟು ಲಭ್ಯವಿದೆ. ಆದರೆ ಭೂಸಾರ ಸಂಗ್ರಹ ಮತ್ತು 
ಜಲಶೇಖರಣ ಶಕ್ತಿಯನ್ನು ಕಳೆದುಕೊಂಡರೆ ಉತ್ಪಾದನಾ ಶಕ್ತಿ ಕುಂದುತ್ತದೆ. ಆದ್ದರಿಂದ ಈ ಜಿಲ್ಲೆ 
ಯಲ್ಲಿ ಅಗತ್ಯವಾಗಿ ನಿರ್ಮಿಸಬೇಕಾಗಿರುವ ಜೈವಿಕ ವ್ಯವಸ್ಥೆ ಎಂದರೆ 'ಇಕೋ ಫಾರ್ಮಿಂಗ್‌', 
'ಪರ್ಮಾ ಮತ್ತು ಪಾಲಿಕಲ್ಚರ್‌' (ನೈಸರ್ಗಿಕ ವ್ಯವಸಾಯ, ಶಾಶ್ವತ ಮತ್ತು ಮಿಶ್ರಕೃಷಿ) 'ಪರ್ಮಾ 
ಮತ್ತು ಪಾಲಿಕಲ್ಚರ್‌' ಎಂದರೆ ನಿರಂತರವಾಗಿ ಬೆಳೆಯಬಲ್ಲ ವಿವಿಧ ವೃಕ್ಸಸಂಪತ್ತಿನ ಪರಿಪಾಲನೆ. 
'ಇಕೋ ಫಾರ್ಮಿಂಗ್‌' ಎಂದರೆ ನಿಸರ್ಗ ಸಹಜವಾದ ಉತ್ಪಾದನಾ ಶಕ್ತಿಯನ್ನತಿರೇಕಿಸದೆ 
ಸಸ್ಮಸಂಪತ್ತನ್ನು ವರ್ಧಿಸಿಸುವ ಒಂದು ವಿಧಾನ. 

ಈ ಜಿಲ್ಲೆಯ ಒಂದು ವೈಪರೀತ್ಮವೆಂದರೆ ಮಳೆಗಾಲದಲ್ಲಿ 30-40 ದಿನಗಳ ಸತತ ಮಳೆ. ಹೀಗೆ 
ಸುರಿವ ಮಳೆಯ ವೇಗವನ್ನು ನಿಯಂತ್ರಿಸಿ ಭೂಸಂರಕ್ಷಣೆ ಮಾಡಿ ಮೇಲ್ಪದರದಲ್ಲಿ ಸೇರಿರುವ ಎಲೆ 
ಗೊಬ್ಬರ ಮೊದಲಾದ ಸಾವಯವ ಪದಾರ್ಥಗಳು ಮಳೆ ನೀರನ್ನು ಹೀರಿಟ್ಟು ಇಂಗಿಸುತ್ತಾ 
ತನ್ಮೂಲಕ ಭೂ ಜಲ, ಅಂತರ್ಜಲ ಶೇಖರಿಸುವುದು ಒಂದು ಪ್ರಮುಖ ನಿಸರ್ಗ ಸಹಜ 
ಪ್ರಕ್ರಿಯೆಯಾಗಿರುತ್ತದೆ. 

ಧಾರಾಕಾರ ಮಳೆಯ ಆವೇಗವನ್ನು ತಡಕೊಳ್ಳುವ ಶಕ್ತಿ ಮರಗಳಿಗೇ ಸರಿ. ಭೂಮಿಯ 
ಮೇಲ್ಮೈಯಲ್ಲಿ ತರಗು, ಹ್ಯೂಮಸ್‌ ಮೊದಲಾದ ಸಾವಯವ ಪದಾರ್ಥಗಳಿರುವುದರಿಂದಲೇ 
ಮಣ್ಣು ಸುರಕ್ಷಿತವಾಗಿರತ್ತದೆ ಮತ್ತು ಬೇಸಗೆಯಲ್ಲಿ ನೀರು ಆವಿಯಾಗದಂತೆ ತಡೆವ ಶಕ್ತಿ 
ಹೊಂದಿರುತ್ತದೆ. ಮರಗಿಡಗಳಿದ್ದರೆ ಮಾತ್ರ ಇದು ಸಾಧ್ಯ. 


ವನರಾಜಿಯಿರದ ಬಟ್ಟಬಯಲಲ್ಲಿನ ಬೇಸಗೆಯ ಉಷ್ಣಾಂಶ ಅಳೆದರೆ 25” ಇಂದ 35" 
ಸೆಂಟಿಗ್ರೇಡ್‌ ಇರುವುದಾದರೆ ಅದೇ ವನರಾಜಿಯುಳ್ಳ ಕಡೆ ಕೇವಲ 15? ಇಂದ 
20°ಸೆಂಟಿಗ್ರೇಡ್‌ವರೆಗಷ್ಟೇ ಇರುತ್ತದೆ. ಅರ್ಥಾತ್‌ ಭೂಮಿಯ ಉಷ್ಣಾಂಶ ಕಾಯ್ದುಕೊಂಡು 
ಉತ್ಪಾದಕತೆ ಹೆಚ್ಚಿಸಿಕೊಳ್ಳುವ ಸಹಜ ಪ್ರಕ್ರಿಯೆ ಮರಗಿಡಗಳಿಂದಲೇ ಆಗುತ್ತಿದೆ. ಈ ರೀತಿ 
ವನರಾಜಿಯ ಪಾತ್ರ ಬಲು ಮಹತ್ವದ್ದಾಗಿದೆ. 


ಇಲ್ಲಿ ಸ್ಥಳೀಯವಾಗಿ ಬೆಳೆವಂಥ ವಿವಿಧ ಸಸ್ಕೋತ್ಸನ್ನಗಳನ್ನು ನೀಡಬಲ್ಲ ಮರಗಳನ್ನು ಬೆಳೆಸ 
ಬೇಕು. ಈ ವಿಧದಲ್ಲಿ 3 ಯಾ 4 ಹಂತಗಳ ಸಸ್ಕ ಸಮೂಹಗಳನ್ನು ಬೆಳೆಸಲು ಸಾಧ್ಯವಿದೆ. ಸೂಚಿತ 
ಪಟ್ಟಿಯಲ್ಲಿ 289 ಸಸ್ಕಗಳಷ್ಟೇ ಇದ್ದರೂ ನಮ್ಮಲ್ಲಿ ಗುರುತಿಸಿರುವ 1500 ಸಸ್ಯ ಸಮೂಹಗಳಿವೆ. 
ಈ ಪೈಕಿ 3-4 ಹಂತ ಸ್ವಾಭಾವಿಕವಾಗಿ ಬೆಳೆಯಬಹುದಾದ ಸಸ್ಯಗಳು ಬಹಳಷ್ಟಿವೆ. ಅದರಲ್ಲೂ 
ಮುಖವಾಗಿ ಗೆಡ್ಡೆಗೆಣಸುಗಳನ್ನು ಒದಗಿಸುವ ಸಸ್ಕಗಳೂ ಇರುವುದರಿಂದ ಅವುಗಳನ್ನು ಬೆಳೆಸುವ 
ವಿಧಿ ವಿಧಾನಗಳ ಕಡೆಗೂ ಗಮನ ಹರಿಸಬೇಕಾದ್ದು ಅಗತ್ಯ. ನೆಲದಲ್ಲಿ ಸುಮಾರು 3 ರಿಂದ 5 ಅಡಿ 
ಆಳದೊಳಗೆ ವಿಧವಿಧ ಗಡ್ಡೆ ಗೆಣಸುಗಳನ್ನು ಬೆಳೆಸಬಹುದು. ಸುಮಾರು 30ರಷ್ಟು ವಿವಿಧ ಗಡ್ಡೆ 
ಗೆಣಸುಗಳನ್ನು ಆಹಾರವಾಗಿ ಬಳಸಲಾಗುತ್ತಿದೆ. ಇಂದಿಗೂ ಕುರುಬರು, ಕೊರಗರೇ ಮೊದಲಾದ 
ಗಿರಿಜನರನೇಕರು ಗಡ್ಡೆಗೆಣಸುಗಳನ್ನೇ ಆಹಾರವಾಗಿ ಬಳಸುತ್ತಿರುವುದನ್ನು ಕಾಣಬಹುದಾಗಿದೆ. 
ಭೂಮಿಯೊಳಗೆ ಐದಾರಡಿಗಳ ಅಂತರದಲ್ಲಿ ಇಂತಹ ಅಮೂಲ್ಯವಾದ ಆಹಾರವನ್ನ ಯಾವುದೇ 
ರಸಗೊಬ್ಬರ ರಾಸಾಯನಿಕ ಪಿಡುಗುನಾಶಿಗಳನ್ನು ಬಳಸದೆ ಬೆಳೆಸಬಹುದಾಗಿದೆ. ಇವು ಭತ್ತ 
ಗೋಧಿಗಳಂತಹ ಧಾನ್ಮಾಹಾರಗಳಷ್ಟೇ ಪುಷ್ಕಿಕರವಾಗಿವೆ. ಹೀಗೇ ಭೂಮಿಯ ಹೊರಮೈಯಲ್ಲಿ 
ನಾಕಡಿ ಹತ್ತಡಿ ಇಪ್ಪತ್ತಡಿ ಮೂವತ್ತಡಿ ಎತ್ತರದ ವಿವಿಧ ಸ್ತರಗಳಲ್ಲಿ ಸುಮಾರು 60ರಿಂದ 100 ಅಡಿ 
ಎತ್ತರದವರೆಗೂ ಹಂತ ಹಂತವಾಗಿ ವಿವಿಧ ಸಸ್ಕ ಸಮೂಹಗಳ ನಿರ್ಮಾಣ ಸಾಧ್ಯವಿದೆ. ಎಲ್ಲಾ 
ಹಂತಗಳಲ್ಲೂ ಸಹ ನಮಗೆ ಬೇಕಾಗುವ ವಿವಿಧ ಗಿಡಮೂಲಿಕೆ, ಸುಗಂಧ ದ್ರವ್ಯಗಳು, ಹಣ್ಣು, 
ಕಾಯಿ, ಬೀಜ ಮತ್ತು ಆಹಾರಾದಿಗಳಿಗಾಗಿ ಬಳಸುವ ವಸ್ತುಗಳನ್ನು ಉತ್ಪಾದಿಸುವ ಸಸ 
ಸಮೂಹಗಳನ್ನು ಇದರೊಂದಿಗೆ ಬೆಳೆಸಲು ಸಾಧ್ಯವಿದೆ. 


ಈ ಒಂದು ವ್ಯವಸ್ಥೆಯು ಸರ್ವ ಸೌರಶಕ್ತಿಯನ್ನುಪಯೋಗಿಸಿಕೊಂಡು ಶ್ರೇಷ್ಠ ರಾಸಾಯನಿಕ 
ಹಾಗೂ ನಿಸರ್ಗದತ್ತ ವಸ್ತುಗಳನ್ನುತ್ಪಾದಿಸುವ ಅದ್ಭುತ ಕಾರ್ಯಾಚರಣೆಯಾಗುತ್ತದೆ. p 


ಅಂಕಿ ಅಂಶಗಳಿಂದ ಸಮರ್ಥಿಸಲ್ಪಟ್ಟಿರುವಂತೆ ಭೂಮಿಯು ಹೆಕ್ತಾರೊಂದರ 1.8 ಮೆಟ್ರಿಕ್‌ 
ಟನ್‌ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿರುತ್ತದೆ. ಹೀಗೆ ಶೇಖರಿಸಿರುವ ನೀರನ್ನು 
ಮಳೆಯಾಗದ ಕಾಲದಲ್ಲಿ ಸಸ್ಮಗಳಿಗೊದಗಿಸಿ ವಿವಿಧ ಫಲ ಮತ್ತು ಇಂಧನಾದಿಗಳನ್ನುತ್ಪಾದಿಸುವ 
ಚೈತನ್ಯ ನೀಡುತ್ತದೆ. ಇಲ್ಲಿ ಪ್ರಾಸ್ತಾಪಿಸಲ್ಪಟ್ಟಿರುವಂತೆ ಬಹಳಷ್ಟು ಜನ ಅದರಲ್ಲೂ ಗ್ರಾಮೀಣ 
ಪ್ರದೇಶದ ಮಂದಿ ಮರಮಟ್ಟು ಹಾಗೂ ಜೀವನಾವಶ್ಶಕ ಆಹಾರಾದಿ ಇತರ ವಸ್ತುಗಳಿಗೆ ಈ 
ನಿಸರ್ಗ ಸಂಪನ್ಮೂಲಗಳನ್ನೇ ಅವಲಂಬಿಸಿರುತ್ತಾರೆಂಬುದು ಸತ್ಯ. ಪ್ರಸ್ತಾಪಿಸಿದ ಹಾಗೆ 
ಅದರಲ್ಲೂ ಗ್ರಾಮೀಣ ಮಹಿಳೆಯರು ಇಂಥ ಸಂಪನ್ಮೂಲ ವಿನಾಶದಿಂದ ಅಪಾರ ಕಷ್ಟ 
ಕಾರ್ಪಣ್ಮಗಳಿಗೊಳಗಾಗಿದ್ದಾರೆ. ಉದಾ: ಬೈಂದೂರು, ಕುಂದಾಪುರ ಪ್ರದೇಶಗಳಲ್ಲಿನ ನೂರಾರು 
ಹೆಂಗಳೆಯರು ಉರಿ ಬಿಸಿಲಲ್ಲಿ ಐದಾರು ಕಿಲೊಮೀಟರು ದೂರ ಗುಡ್ಡಗಾಡುಗಳನ್ನು ಸುತ್ತಿ 
ಬರುತ್ತಿರುವುದನ್ನು ಕಂಡಾಗ ನಮ್ಮ 'ಯೋಜನೆ'ಗಳು ಅದಾವ ರೀತಿ ಕಾರ್ಯಸಾಧ್ಯವಾಗುತ್ತಿಲ್ಲ 
ಎಂಬ ಸ್ಪಷ್ಟ ಚಿತ್ರ ಕಂಡು ಬರುತ್ತಿದೆ. ಬಹುಪಾಲು ಗ್ರಾಮೀಣ ಜನರು ಸಾಂಪ್ರದಾಯಿಕವಲ್ಲದ 
ಇಂಧನಮೂಲಗಳನ್ನು ಅವಲಂಬಿಸಿರುತ್ತಾರೆ. ಆದರೆ ನಮ್ಮ ಪಂಚವಾರ್ಷಿಕ ಯೋಜನೆಗಳು 
ಇದುವರೆಗೂ ಶೇಖಡಾ 60ರಿಂದ 70ರಷ್ಟು ಹಣವನ್ನು ಕೇವಲ ಸಾಂಪ್ರದಾಯಿಕ ಇಂಧನಗಳ 
ಉತ್ಪಾದನೆಗಾಗಿ ವೆಚ್ಚಮಾಡುತ್ತಲೇ ಬಂದಿವೆ. ಇಲ್ಲಿ ಸೂಚಿತವಾಗಿರುವಂತೆ ನೈಸರ್ಗಿಕ 


ಸಂಪನ್ಮೂಲಗಳ ಅಡೆತಡೆಯಿಲ್ಲದ ಬಳಕೆಯಿಂದ ಇಂದು ದ.ಕ. ಜಿಲ್ಲೆಯ 30ರಿಂದ 40ರಷ್ಟು 
ಶೇಕಡಾ ಭೂಭಾಗ ಬೋಳಾಗಿದೆ. ಪರಿಣಾಮವಾಗಿ ಮೇಲ್ಪದರ ಮುರವಾಗಿ ಪರಿಣಮಿಸಿ ಹುಲ್ಲು 
ಕಡ್ಡಿ ಕೂಡ ಬೆಳಯದಂತಾಗಿದೆ. ಉದಾಹರಣೆಗೆ ಬೈಂದೂರು, ಕುಂದಾಪುರ ಪ್ರದೇಶಗಳಲ್ಲಿನ 
ಕಾಚಿನ ಮರ (ಖದಿರ - ಅಕೇಸಿಯ ಕೆಟೆಚು). ಶ್ರೀಗಂಧದಂತೆಯೇ ಮಹತ್ವಪೂರ್ಣವಾದ ಈ 
ಮರಗಳನ್ನು ಸವರಿ ಮುಗಿಸಿದ್ದರಿಂದ ಈ ಊರ ಮಂದಿ ಕೈಗೊಳ್ಳಬಹುದಾಗಿದ್ದ ಗುಡಿಕೈಗಾರಿಕೆಗೂ 
ಅವಕಾಶವಿಲ್ಲದಂತಾಗಿದೆ. ಜನ ಉತ್ತಮ ಉದ್ಕೋಗಾವಕಾಶದಿಂದ ವಂಚಿತರಾಗಿದ್ದಾರೆ. 


ನಿಸರ್ಗದಲ್ಲಿ ಖರ್ಚಿಲ್ಲದೆ ತಾನಾಗಿ ಬೆಳೆಯುತ್ತ ಬರುವ ಸಸ್ಕ ಸಮೂಹ ನಾಶದಿಂದ ಉಂಟಾ 
ಗಿರುವ ತೊಂದರೆಗಳ ಕುರಿತಾಗಿ ಸ್ಥಳೀಯ ಹಿರಿಯರು ತಮ್ಮದೇ ಅನುಭವದಿಂದ ಇಂಥ ನೂರಾರು 
ಉದಾಹರಣೆಗಳನ್ನು ನೀಡಬಲ್ಲದು. ಆದ್ದರಿಂದ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳನ್ನು ಉಳಿಸಿ 
ಬೆಳೆಸಿ ಬಳಸಿಕೊಳ್ಳುವ ವಿಧಿ ವಿಧಾನಗಳನ್ನು ಹಾಗೂ ಈ ಸಂಪನ್ಮೂಲಗಳ ಪುನರುತ್ಮಾನಕ್ಕಗತ್ಕ 
ವಾಗುವ ತಾಂತ್ರಿಕತೆಗಳನ್ನು ಅಳವಡಿಸಿಕೊಂಡಲ್ಲಿ ಬಹಳಷ್ಟು ಗ್ರಾಮೀಣ ಜನಗಳಿಗೆ ಉದ್ಯೋ 
ಗಾವಕಾಶವಾಗುವುದಲ್ಲದೆ ಈ ಪ್ರದೇಶದವರ ಬಡತನ ನಿವಾರಣೆಗೂ ಒಂದಿಷ್ಟು ನೆರವಾದೀ 
ತೆಂಬುದು ನನ್ನ ಅನಿಸಿಕೆ. 

ಅರ್ಥಾತ್‌ ನಮ್ಮ ಪ್ರತಿಯೊಂದು ಯೋಜನೆಯನ್ನೂ ಸರಕಾರವೇ ಕಾರ್ಯರೂಪಕ್ಕೆ 
ತರುವುದು ಬಲು ಕಷ್ಟ. ಈಗ ಇರುವ ಕಾಯಿದೆಯ ಪ್ರಕಾರ ಜಂಟಿ ಅರಣ್ಯ ಯೋಜನೆಯಡಿಯಲ್ಲಿ 
ನಿರ್ವಹಣೆಯ ಜವಾಬ್ದಾರಿ ಗ್ರಾಮಾರಣ್ಕ ಸಮಿತಿಯದ್ದಾಗಿದೆ. ಈ ಅವಕಾಶವನ್ನು ಸದುಪಯೋಗ 
ಪಡಿಸಿಕೊಂಡು ನಿಸರ್ಗ ಸಂಪತ್ತನ್ನು ಉಳಿಸಿ ಬೆಳೆಸಿ ಬಳಸಿಕೊಳ್ಳುವ ವಿಧಿ ವಿಧಾನ ನೀತಿ ನಿಯಮಾ 
ದಿಗಳನ್ನು ಸ್ಥಳೀಯರೇ ಅರಿತು ರೂಪಿಸಿ ಅನುಭವಿಸುವವರಾಗಬೇಕು. 


ಈ ಪರ್ವಕಾಲದಲ್ಲಿ ಗ್ರಾಮೀಣ ಪರಿಸರಾಸಕ್ತ ಜನತೆಗೆಲ್ಲ ಉಪಯುಕ್ತವಾಗಬಲ್ಲ ಈ ಪುಟ್ಟ 
ಕೈಪಿಡಿಯನ್ನು ರಚಿಸಿಕೊಟ್ಟಿರುವ ಸಾವಯವ ಕೃಷಿಕ ಇ. ವಿಠಲ್‌ ರಾವ್‌ ಹಾಗೂ ಪ್ರಕಟಿಸಿ ಜನರಿ 
ಗೊದಗಿಸುತ್ತಿರುವ ಗುರುವಾಯನಕೆರೆಯ ನಾಗರಿಕ ಸೇವಾ ಟ್ರಸ್ಟ್‌ (ರಿ) ಇವರ ಪರಿಶ್ರಮ 
ಅಭಿನಂದನಾರ್ಹ. 

ಆ. ನ. ಯಲ್ಲಪ್ಪ ರೆಡ್ಡಿ 
ಕರ್ನಾಟಕ ಸರಕಾರದ ವಿಶೇಷ ಕಾರ್ಯದರ್ಶಿ 
ತಾ. 14-1-95 ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 


ಗ್ರಾಮೀಣ ಜನಹಿತ ಅರಣ್ಯ ಮಾಹಿತಿ- ಒಂದು ನೋಟ 


ಈ ಭೂಮಿ ಮಾನವಕೋಟಿಗೆ ಬದುಕಲು ಯೋಗ್ಯವಾಗಿ ರೂಪುಗೊಳ್ಳುವ ಕೋಟ್ಯಾಂತರ 
ವರ್ಷಗಳ ಮುನ್ನವೇ ಏಕಾಣು ಜೀವಿಗಳು, ಹಾವಸೆ, ಜರಿಗಿಡ ಮುಂತಾದ ಸಸ್ಯ ವರ್ಗ ಇಲ್ಲಿ ಕಾಣಿ 
ಸಿಕೊಂಡವು. ಆವಾಗ ಭೂಮಿಯ ಸುತ್ತಮುತ್ತಲಿನ ವಾತಾವರಣದಲ್ಲಿ ಮೀಥೇನ್‌, ಗಂಧಕದ ಡೈ 
ಆಕ್ಸೈಡ್‌, ಇಂಗಾಲದ ಡೈಆಕ್ಸೈಡ್‌ ಮುಂತಾದ ವಾಯುಗಳು ಅಧಿಕ ಪ್ರಮಾಣದಲ್ಲಿದ್ದ ಕಾರಣ 
ಮಾನವ ಬದುಕಲು ಸಾಧ್ಯವಾಗುವ ಸ್ಥಿತಿ ಇರಲಿಲ್ಲ. ಆದರೆ ಹಲವು ಜಾತಿಯ, ಹರಿತ್‌ನಿಂದ 
ಕೂಡಿದ (ಹಸಿರು ಎಲೆಗಳುಳ್ಳ) ಮರಗಳು ವಾತಾವರಣವನ್ನು ಹದಗೊಳಿಸಿ ಈ ಭೂಮಿಯನ್ನು 
ಕ್ರಮೇಣ ಮನುಷ್ಯರ ವಾಸಕ್ಕೆ ತಕ್ಕುದಾಗಿ ಮಾಡಿದವು. ನಂತರ ಮಾನವ ಕಾಣಿಸಿಕೊಂಡು 
ಲಕ್ಷಾಂತರ ವರ್ಷಗಳು ಕಾಡಿನೊಳಗೇ, ಅದರ ಆಶ್ರಯದಲ್ಲಿಯೇ ದಿನ ಕಳೆಯುತ್ತ ಬಂದ. 


ಇಂದಿನ ಕೈಗಾರಿಕಾ ಯುಗ (ಸುಮಾರು 300 ವರ್ಷಗಳಿಂದೀಚೆ) ಆರಂಭವಾದಾಗಿನಿಂದ 
ಸಾಮಾನ್ಮ ಜನರಿಗೆ ಕಾಡಿನ ಸಂಪರ್ಕ ಕಡಿಮೆಯಾಗುತ್ತಾ ಬಂದಿತು. ನಗರಗಳು ಬೆಳೆಯುತ್ತಾ 
ಹೋದವು. ಈಗ ನಾಗರೀಕತೆಯೆಂದರೆ ಪಟ್ಟಣಗಳಲ್ಲಿ ವಾಸಿಸುತ್ತ, ಮಾನವಕಲ್ಪಿತ ಕೃತಕ 
ವಸ್ತುಗಳ ಸ್ವೇಚ್ಛಾ ಬಳಕೆ ಎಂಬ ಬುದ್ಧಿಭ್ರ ಮಣೆಯಿಂದ ಕಾಡುಗಳನ್ನೂ, ಮರ ಗಿಡಗಳನ್ನೂ, ತನ್ನ 
ಅತಿ ಆಶೆಗಳ ಪೂರೈಕೆಗೆ, ಕೃತಕ ವಸ್ತುಗಳ ತಯಾರಿಕೆಗೆ ಮಾನವ ಧ್ವಂಸ ಮಾಡುತ್ತಾ ಬಂದ. ಈಗ 
ತಾನೇ ವಿನಾಶದ ಅಂಚನ್ನು ಮುಟ್ಟಿರುತ್ತಾನೆ. ಈ ನಡುವೆ ವಿವೇಚನೆಯುಳ್ಳ ದೂರದೃಷ್ಟಿಯ 
ಮಹಾತ್ಮರು ಕಾಡು ನಾಶವಾದರೆ ನಾಡು ಉಳಿಯದು ಎಂದು ತಿಳಿದು ಕಾಡುಗಳನ್ನುಳಿಸಲು- 
ಬೆಳೆಸಲು ಬೋಧಿಸುತ್ತಿದ್ದರು. ಇಂದು ಇದರ ಸತ್ಮ ವಿಜ್ಞಾನಿಗಳಿಗೂ, ನಿಸ್ವಾರ್ಥ ರಾಜಕಾರಣಿಗ 
ಳಿಗೂ, ಉದ್ಮಮಪತಿಗಳಿಗೂ ಅರ್ಥವಾಗಿರುತ್ತದೆ. ಈಗ ಕಾಡುಗಳನ್ನೂ, ಮರ ಗಿಡಗಳನ್ನೂ 
ಬೆಳೆಸುವ ಮತ್ತು ಮಿತವಾಗಿ ಬಳಸುವ ತಂತ್ರ ಜ್ಞಾನ (ಬೇಕೆಂದು ಹುಡುಕುವವರಿಗೆ) ದೊರಕುತ್ತದೆ. 


ಈ ಭೂಮಿಯ ಮೇಲೆ 12 ಪ್ರದೇಶಗಳನ್ನು ಜೀವ ವೈವಿಧ್ಯತೆಯ ಆಗರಗಳೆಂದೂ ಗುರುತಿಸ 
ಲಾಗಿದೆ. ಇವುಗಳಲ್ಲಿನ ವೈವಿಧ್ಯವನ್ನು ಕಾಪಾಡಿಕೊಂಡು ಬರುವುದು ಮಾನವಕುಲದ ಉಳಿವಿಗೆ 
ಅನಿವಾರ್ಯವೆಂದೂ ವಿಜ್ಞಾನಿಗಳು ಒಪ್ಪಿಕೊಂಡಿರುತ್ತಾರೆ. ಭಾರತದ ಪಶ್ಚಿಮ ಘಟ್ಟ ಪ್ರದೇಶವೂ 
ಸಹ ಈ ರೀತಿಯಲ್ಲಿ (ಮಾನವನ ಉಳಿವಿಗೆ ಅಗತ್ಯವಾದ) ಜೀವ ವೈವಿಧ್ಯತೆ ಹೊಂದಿರುವ 
ಪ್ರದೇಶಗಳ ಪೈಕಿ ಒಂದೆಂದು ಗುರುತಿಸಲಾಗಿದೆ. ಹಾಗೆಂದ ಮೇಲೆ ಪಶ್ಚಿಮ ಘಟ್ಟಗಳಲ್ಲಿ 
ವಾಸಿಸುವ ಜನರು, ನಾವು ಈ ಪ್ರದೇಶದ ಜೀವ ವೈವಿಧ್ಯತೆಯನ್ನು ಕಾಪಾಡಿಕೊಂಡು ಬರುವ 
ಹೊಣೆ ನಮ್ಮ ಹೆಮ್ಮೆಯ ಕರ್ತವ್ಯವೆಂದು ಸಹ ತಿಳಿದುಕೊಳ್ಳಬೇಕು. ಈ ವಲಯದಲ್ಲಿ ಬೆಳೆಯುವ 
ಮರಗಳು, ಗಿಡಮೂಲಿಕೆಗಳು, ಪ್ರಾಣಿ-ಪಕ್ಷಿಗಳು ಮಾನವರ ಹೆಚ್ಚಿನ ಅಗತ್ಯತೆಗಳನ್ನು ಪೂರೈಸ 
ಬಲ್ಲವು. ಈ ವನಸಿರಿಯಿಂದ ನಮಗೆ ಏನೆಲ್ಲಾ ಸಿಗಬಹುದು ಎಂಬ ಜ್ಞಾನ ಸಂಗ್ರಹ ಕೆಲಸ ಶಾಲಾ 
ಮಕ್ಕಳಿಗೆ ಒಂದು ಕುತೂಹಲಕಾರಿ ಹವ್ಯಾಸವಾಗಿ ಬೆಳೆದರೆ ಕ್ರಮೇಣ ಬಹಳ ವಿಷಯ ಸಂಗ್ರಹವಾ 
ದೀತು. ಈಗಾಗಲೇ ಬಹಳಷ್ಟು ವಿಷಯ ಜ್ಞಾನ ಕಳೆದು ಹೋಗಿರಬಹುದಾದರೂ, ಮೂಲೆ ಮೂಲೆ 
ಹಳ್ಳಿಗಳಲ್ಲಿ ಮತ್ತು ವನವಾಸಿ ಜನಾಂಗಗಳಲ್ಲಿ, ಮುದುಕರಲ್ಲಿ ಇನ್ನೂ ಕಾಡುಗಳ ವಿಚಾರವಾಗಿ 
ಉಳಿದಿರುವ ಸಾಂಪ್ರದಾಯಿಕ ಜ್ಞಾನವನ್ನು ಸಂಗ್ರಹಿಸಲು ಎಲ್ಲರೂ ಶ್ರಮಿಸಿದರೆ ಕಾಡುಗಳು 


1 


ನಮಗೆ ಮಾಡುವ ಉಪಕಾರವನ್ನು ಗುರುತಿಸುವುದಲ್ಲದೆ, ಮುಂದಿನ ಜನಾಂಗಕ್ಕೆ ಬಹಳ 
ಉಪಕಾರವಾದೀತು. 


ಕಾಯಿ ತರಕಾರಿ, ಎಲೆ ತರಕಾರಿ, ಹುಳಿ ಪದಾರ್ಥಗಳು, ಹಣ್ಣು, ಎಣ್ಣೆ ಕಾಳು ಬೇಳೆಗಳು, ಗಡ್ಡೆ 
ಗೆಣಸು, ಸಿಹಿ ವಸ್ತುಗಳು, ಮದ್ದುಗಳು, ಕ್ರಿಮಿನಾಶಕಗಳು, ಉರುವಲು, ಆತ್ಮರಕ್ಷಣೆಗೆ 
ಬೇಕಾಗುವ ಹತ್ಮಾರು, ಬೇಲಿ ಸಾಮಾಗ್ರಿ, ಮನೆ ಕಟ್ಟಲು ಸಾಮಾನು, ಶರೀರದ ಕೊಳೆ ತೆಗೆಯುವ 
ವಸ್ತುಗಳು, ಬಟ್ಟೆ, ನಾರು, ಸುವಾಸನೆ ದ್ರವ್ಯಗಳು ಮುಂತಾದ ಬೇರೆ ಬೇರೆ ಶೀರ್ಷಿಕೆಗಳ ಅಡಿ 
ಯಲ್ಲಿ ಕಾಡಿನ ಗಿಡಗಳನ್ನು ಮಕ್ಕಳು ಗುರುತಿಸುವಂತೆ ಮಾಡಿದರೆ ನಮ್ಮ ವೃಕ್ಷ ಸಂಪತ್ತಿನ 
ವೈವಿಧ್ಯತೆ ಮಕ್ಕಳಿಗೆ ಅರ್ಥವಾದೀತು. ಆಗ ಅವರೇ ಮರ ಗಿಡಗಳ ರಕ್ಷಕರಾಗುವಲ್ಲಿ 
ಸಂಶಯವಿಲ್ಲ. 

ಭಾರತ ದೇಶ ಬ್ರಿಟೀಷರ ವಸಾಹತು ಆಗಿದ್ದಾಗ ಈ ದೇಶದ ಕಾಡು ಉತ್ಪತ್ತಿಯೆಂದರೆ 
ಅದರಲ್ಲಿರುವ ಒಳ್ಳೆ ಜಾತಿಯ ಮೋಷಿನ ಮರಗಳೆಂದು ಅವರು ಭಾವಿಸಿದ್ದರೆ ಚೋದ್ಕವಲ್ಲ. 
ಆದರೆ ಅದೇ ದೃಷ್ಟಿಯನ್ನು ಸ್ವಾತಂತ್ರ್ಯ ಬಂದ ಮೇಲೂ ಸಹ ನಮ್ಮ ರಾಜಕಾರಣಿಗಳೂ, 
ಉದ್ಯಮಪತಿಗಳೂ ನಗರವಾಸಿಗಳೂ ಮುಂದುವರಿಸಿಕೊಂಡು ಬಂದದ್ದು ಬಹಳ ದುಃಖದ 
ಸಂಗತಿ. ಸತ್ಮಸಂಗತಿಯೆಂದರೆ ಮರ ಗಿಡಗಳು ಮತ್ತು ಅವುಗಳ ಎಲೆಗಳ ಹರಿತ್ತಿನ 
ಚಮತ್ಕಾರದಿಂದ ಮಾನವ ಈ ಲೋಕದಲ್ಲಿ ಬದುಕಿ ಬಾಳುತ್ತಿದ್ದಾನೆ. ಮಾನವರಿಲ್ಲದಿದ್ದರೆ 
ಮರಗಳು ಉಳಿಯಲು ತೊಂದರೆ ಆಗಲಾರದು. ಆದರೆ ಮರ ಗಿಡಗಳಿಲ್ಲದಿದ್ದರೆ ಮಾನವ 
ಖಂಡಿತಾ ಉಳಿಯಲಾರ. ನಾವು ಈ ದೇಶದಲ್ಲಿ ಉಳಿಯಬೇಕಾದರೆ ಕಾಡುಗಳ ವೈವಿಧ್ಯತೆಯನ್ನು 
ಉಳಿಸಬೇಕು. ಸೌರಶಕ್ತಿಯನ್ನು ಹಿಡಿದಿಟ್ಟು ಮಾನವರ ಉಪಯೋಗಕ್ಕೆ ಒದಗಿಸುವ ಏಕೈಕ 
ವಸ್ತುವೇ ಮರಗಳು. ಇದನ್ನೆಲ್ಲ (ಬಹಳ ತಡವಾಗಿ ಆದರೂ) ಈಗ ನಮ್ಮ ಸರಕಾರ ತಿಳಿದು 
ಕೊಂಡಿದೆ. ಹೀಗಾಗಿ ಜಂಟಿ ಅರಣ್ಮ ಯೋಜನೆ ಮತ್ತು ನಿರ್ವಹಣೆ (ಜೆ.ಎಫ್‌.ಪಿ.ಎಂ.) ಕಾರ್ಯ 
ಯೋಜನೆ ಎಂಬ ಹೊಸ ಯೋಜನೆಯ ಮುಖಾಂತರ ನಮ್ಮ ಸರಕಾರ ಗ್ರಾಮೀಣ ಜನರಿಗೆ ಪುನ: 
ಕೆಲವು ನಮೂನೆಯ (ವರ್ಗದ) ಕಾಡುಗಳನ್ನು ಮತ್ತು ಭೂ ಪ್ರದೇಶಗಳನ್ನು ಅವರ ಸ್ವಂತ ಉಪ 
ಯೋಗಕ್ಕೆ ಬೇಕಾಗುವ ಮರ ಮಟ್ಟುಗಳನ್ನು ಅರಣ್ಯ ಇಲಾಖೆಯ ಸಹಯೋಗದಿಂದ ಬೆಳೆಸಲು, 
ಬಳಸಲು, ಅವಕಾಶ ಕಲ್ಪಿಸಿರುತ್ತಾರೆ. ಆದರೆ ಇಲ್ಲಿನ ಮಣ್ಣನ್ನು ಕೆದಕುವಂತಿಲ್ಲ. ಹೀಗೆ ಅಧಿ 
ಕೃತವಾಗಿ ಗ್ರಾಮೀಣ ಜನರ ಅಭ್ಯುದಯಕ್ಕೆ ಪುನಃ ಒಂದು ಅವಕಾಶ ಸಿಕ್ಕಿರುತ್ತದೆ. ಇದನ್ನು 
ಗ್ರಾಮಸ್ಥರು ಹೇಗೆ ಸದುಪಯೋಗ ಪಡಿಸಿಕೊಳ್ಳಬಹುದು ಎಂಬುದೇ ಈ ಚಿಕ್ಕ ಕೈಪಿಡಿಯ 
ಉದ್ದೇಶವಾಗಿರುತ್ತದೆ. 

ಕಾಡಿನಲ್ಲಿ ಬೀಜ ಪ್ರಸಾರ ಹಲವು ರೀತಿಯಲ್ಲಿ ನಡೆಯುತ್ತಿರುತ್ತದೆ. ಗಾಳಿ ಮತ್ತು ಹರಿಯುವ 
ನೀರು ಕೆಲವು ಬೀಜಗಳನ್ನು ಹರಡಿದರೆ ಇನ್ನೂ ಹಲವು ಗಿಡಗಳ ಬೀಜ ಪ್ರಸಾರ ಪ್ರಾಣಿ, ಪಕ್ಷಿ, 
ಮಾನವ ಮುಂತಾದ ಚರ ಪ್ರಾಣಿಗಳಿಂದ ಆಗುತ್ತದೆ. ಹಣ್ಣುಗಳು ಮಾಗಿ ನೆಲಕ್ಕೆ ಉರುಳಿದ ಫಲ, 
ಪೈರನ್ನು ತಿನ್ನುತ್ತ, ಅವುಗಳನ್ನು ಅಲ್ಲಲ್ಲಿ ಚದುರಿಸಿ, ಬೀಜ ಪ್ರಸಾರಕ್ಕೆ ಜೀವಿಗಳು ಸಹಕರಿಸುತ್ತವೆ. 
ಇನ್ನೂ ಅನೇಕ ಜಾತಿಯ ಬೀಜಗಳು ಪ್ರಾಣಿಗಳ ಮೈಗೆ, ಕೂದಲಿಗೆ ಅಂಟಿಕೊಂಡು ಎಲ್ಲಿಯೋ 
ಇನ್ನೊಂದು ಕಡೆ ಉದುರುವ ಮೂಲಕ ಪ್ರಸಾರಗೊಳ್ಳುತ್ತವೆ. ಇನ್ನು ಕೆಲವು ಬೀಜಗಳು ಮಾಗು 


2 


ವಾಗ ಸಿಡಿದು ದೂರಕ್ಕೆ ಎಸೆಯಲ್ಪಡುತ್ತವೆ. ನೆಲಕ್ಕೆ ಉರುಳಿ ಪ್ರಾಣಿಗಳ ಚಲನವಲನದಿಂದ 
ಚೆಲ್ಲಾಡಲ್ಪಡುತ್ತದೆ. ಇನ್ನು ಕೆಲವು ಬೀಜಗಳು ಪ್ರಾಣಿಗಳ ಹೊಟ್ಟೆ ಸೇರಿ ಜಠರ ರಸಗಳ ಕ್ರಿಯೆಗೆ 
ಒಳಪಟ್ಟು ಮಲದಲ್ಲಿ ವಿಸರ್ಜಿಸಲಾದಾಗ ಮಾತ್ರ ಹುಟ್ಟಿಕೊಳ್ಳುತ್ತದೆ. ಕೆಲವು ಬೀಜಗಳು ಚೆನ್ನಾಗಿ 
ಮಳೆಗಾಲ ಆರಂಭವಾದ ಮೇಲೆಯೇ ತಾಯಿಮರದಿಂದ ಬೇರ್ಪಟ್ಟು ನೆಲಕ್ಕೆ ಬೀಳುವುದರಿಂದ 
ಮುಂದೆ ಜೀವಿಸಲು ಅನುಕೂಲ ಮಾಡಿಕೊಳ್ಳುತ್ತವೆ. ಕೆಲವು ಸಸಿಗಳು ರೆಂಬೆಗಳಿಂದ, ಎಲೆಗಳಿಂದ 
ಮತ್ತು ಬೇರುಗಳಿಂದ ಸಸಿಗಳನ್ನು ಉತ್ಪತ್ತಿ ಮಾಡಿ ವೃದ್ಧಿಯಾಗುತ್ತವೆ. ಕೆಲವು ಬೀಜಗಳು 
ಹುತ್ತಗಳ ಒಳಗೆ ಬಿದ್ದು ಯಾ ಇಲಿ ಮುಂತಾದ ಪ್ರಾಣಿಗಳ ಬಲ ಸೇರಿ, ಕಾಡುಕಿಚ್ಚನ್ನು ಸಹ 
ಎದುರಿಸಿ ನಂತರ ಅನುಕೂಲ ವಾತಾವರಣ ಉಂಟಾದಾಗ ಹುಟ್ಟಿಕೊಳ್ಳುತ್ತವೆ. ಹೀಗೆ ಕಾಡಿನಲ್ಲಿ 
ಸಂಭವಿಸುವ ಎಲ್ಲ ಅವಘಡಗಳಿಂದ ಮರಗಿಡಗಳು ಚೇತರಿಸಿಕೊಳ್ಳುವ ಅವಕಾಶಗಳನ್ನು ಹಲವು 
ರೀತಿಯಲ್ಲಿ ಪ್ರಕೃತಿ ಕಲ್ಪಿಸುತ್ತದೆ. ಆದರೆ ಆಧುನಿಕ ಕೈಗಾರಿಕೆಗಳ ಧಾಳಿಯನ್ನು ತಡೆಯಲು ಮಾತ್ರ 
ಲಕ್ಷಾಂತರ ವರ್ಷಗಳಿಂದ ಉಳಿದು ಬಂದ ಮತ್ತು ಮಾನವರಿಗೂ ಆಶ್ರಯ ನೀಡಿದ ಕಾಡು ಈಗ 
ಮಾನವರ ಮೊರೆಹೊಕ್ಕ ಬೇಕೆನ್ನುತೀರಾ ? ಇಲ್ಲ. 


ಮಾನವ ಎಂದೂ ಅಬಲ. ವಾಯು ಮಂಡಲದಲ್ಲಿನ ಸಾರಜನಕ, ಆಮ್ಲಜನಕ ಹಾಗೂ 
ಇಂಗಾಲದ ಡೈ ಆಕ್ಸೈಡ್‌ ಅನಿಲಗಳ ಸಮತೋಲನ ಅತಿ ಅಲ್ಪ ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ 
ಆದರೂ ಮಾನವ ಕುಲ ನಾಶವಾಗುತ್ತದೆ. ಈಗ ಈ ಸಮತೋಲನ ಕೆಡದಂತೆ ಕಾಪಾಡಿಕೊಂಡು 
ಬರುತ್ತಿರುವುದು ವೃಕ್ಷಗಳೇ. ಮರಗಿಡಗಳಿಲ್ಲವಾದರೆ ಮಳೆ ಇಲ್ಲ, ಹರಿಯುವ ನೀರಿಲ್ಲ, ಇಂಧನ 
ಇಲ್ಲ, ಆಹಾರ ಇಲ್ಲ ಎಂದ ಮೇಲೆ ಮಾನವ ಹೇಗೆ ಉಳಿದಾನು ? 


ಮರಗಳು ಸಮಾಜ ಜೀವಿಗಳು. ಇದನ್ನು ನಾವು ತಿಳಿದುಕೊಳ್ಳುವುದು ದಟ್ಟ ಕಾಡನ್ನು ಸಮೀಕ್ಷಿ 
ಸಿದಾಗ, ಅಲ್ಲಿ ನೂರಾರು ಜಾತಿಯ ಸಸ್ಮಗಳು ನಿಬಿಡವಾಗಿ ಬೆಳೆದರೂ ಎಲ್ಲ ಸಸ್ಕಗಳಿಗೆ ಬೇಕಾಗುವ 
ಆಹಾರವನ್ನು ಒದಗಿಸಲಾಗುವಂತೆ ವ್ಯವಸ್ಥೆ ಇದೆ. ಅದೇ ಕಾಡಿನಲ್ಲಿ ಹುಟ್ಟಿ ಬದುಕಿ ಸಾಯುವ 
ಸೂಕ್ಶ್ಮ ಜೀವಿಗಳು, ಕ್ರಿಮಿ ಕೀಟ, ಪಕ್ಷಿ ಪ್ರಾಣಿಗಳೂ ಬದುಕಲು ಒಂದಕ್ಕೊಂದು ಪೂರಕವಾಗಿ 
ಸಹಕರಿಸುತ್ತಿರುತ್ತದೆ. ಮಣ್ಣು, ನೀರು, ಸೂರ್ಯ ರಶ್ಮಿ, ಗಾಳಿ, ಸೂಕ್ಷ್ಮ ಜೀವಿಗಳು, ಮರ 
ಗಿಡಗಳು ಪ್ರಾಣಿ ಪಕ್ಷಿಗಳು ಇವುಗಳ ಸಹ ಜೀವನದ (ಕಾಡು ಎಂದು ಕರೆಯಲಾಗುತ್ತಿರುವ) ಈ 
ಅದ್ಭುತ ರಚನೆಯನ್ನು ಮಾನವ ಆದಷ್ಟು ಕೆದಕದೆ ಮುಂದುವರಿಯಲು ಬಿಟ್ಟು ತನ್ನ ಅಗತ್ಯತೆಗಳಿಗೆ 
ಮಿತವಾಗಿ ಕಾಡುತ್ಪತ್ತಿಯನ್ನು ಬಳಸಿಕೊಂಡರೆ ಕಾಡು ಕಾಮಧೇನುವಾಗಿ ಪರಿಣಮಿಸುತ್ತದೆ. 


ಆಧುನಿಕ ವಿಜ್ಞಾನವು ಹಲವು ದೃಷ್ಟಿಯಿಂದ ಅಧ್ಯಯನ ನಡೆಸಿದ ಮೇಲೆ ಉಷ್ಣವಲಯದ 
ಕಾಡುಗಳ ಅದ್ಭುತ ವೈವಿಧ್ಯತೆಯನ್ನುಳಿಸುವುದರಲ್ಲಿಯೇ ಮಾನವ ಕೋಟಿಯ ಉಳಿವು ಅಡಗಿದೆ 
ಎಂದು ತೀರ್ಮಾನಿಸಿದೆ. ಹೀಗೆಂದೇ ನಮ್ಮ ಸರಕಾರವೂ ಸಹ ಹೊಸ ಅರಣ್ಯ ನೀತಿಯನ್ನು ರೂಪಿ 
ಸಿದೆ. ಇದಕ್ಕೆ ಪೂರಕವಾಗಿ ಈ ಪ್ರ ಬಂಧದಲ್ಲಿ ಎರಡು ಪಟ್ಟಿಯನ್ನು ಕೊಡಲಾಗಿದೆ. ಇದು ಆಂಶಿಕ 
ಪಟ್ಟಿ ಮಾತ್ರ. ಇತರರೂ ಈ ಪಟ್ಟಿಗೆ ಇನ್ನೂ ಹೆಚ್ಚಿನ ಹೆಸರುಗಳನ್ನು ಸೇರಿಸಬಹುದು. ಅಲ್ಲದೆ 
ಯಾರಿಗೂ ಅದರ ಬಳಕೆ ತಿಳಿಯದ ಸಸಿಗಳು ಕೂಡ ನಮ್ಮ ಕಾಡುಗಳಲ್ಲಿ ಅನೇಕ ಕಾಣಸಿಗುತ್ತವೆ. 
ಅವುಗಳನ್ನು ಸಹ ಅನಗತ್ಕವಾಗಿ ಕಿತ್ತು ಹಾಕಬಾರದು. ಅವುಗಳ ಪ್ರಯೋಜನ ಮುಂದಿನ ಜನಾಂಗ 
ಕಂಡುಕೊಳ್ಳಬಹುದು. ಇಂದು ಏನೂ ಪ್ರಯೋಜನವಿಲ್ಲದ ಗಿಡ ಮುಂದೆ ಬಹಳ ಪ್ರಯೋಜನ 


3 


ಕಾರಿಯಾಗಿ ಪರಿಣಮಿಸಬಹುದು. 


ನಮ್ಮ ರಾಜ್ಕದ ಭೂ ಪ್ರದೇಶಗಳನ್ನೂ, ಅರಣ್ಮಗಳನ್ನೂ ಹಲವು ರೀತಿಯಲ್ಲಿ ವರ್ಗೀಕರಣ 
ಮಾಡಿರುತ್ತಾರೆ. ಆಡಳಿತ ದೃಷ್ಟಿಯಿಂದ ಕಾಡುಗಳು ಒಂದು ರೀತಿಯಲ್ಲಿ ವರ್ಗೀಕರಣವಾಗಿದ್ದರೆ 
ಅವು ಇರುವ ಪ್ರದೇಶ, ಅಲ್ಲಿ ಇರುವ ಸಸಿಗಳು, ಅನುಭವಿಸುವ ಹವಾಮಾನ, ತೇವಾಂಶ, 
ಸೂರ್ಯರಶ್ಮಿ, ಸಮುದ್ರಮಟ್ಟದಿಂದ ಇರುವ ಎತ್ತರ, ಅದರಿಂದ ಇರುವ ದೂರ ಮುಂತಾದ ವಿಷ 
ಯಗಳ ಆದಾರದ ಮೇಲೆ, ಎರಡನೇ ರೀತಿಯ ವರ್ಗೀಕರಣ ಇರುತ್ತದೆ. ಗ್ರಾಮ ಅರಣ್ಮ ಸಮಿ 
ತಿಗಳು ಕಾಡುಗಳನ್ನು ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡುವರೇ ಈ ಎರಡನೇ ರೀತಿಯ 
ವರ್ಗೀಕರಣವೇ ಉತ್ತಮ ಆಧಾರ. ಈ ವರ್ಗೀಕರಣವನ್ನು ಸಾಧಾರಣವಾಗಿ ಹೀಗೆಂದು ತಿಳಿದು 
ಕೊಳ್ಳಬಹುದು. (1) ನಿತ್ಯ ಹರಿದ್ವರ್ಣ ಕಾಡು, (2) ಭಾಗಶಃ ನಿತ್ಯ ಹರಿದ್ವರ್ಣ ಮತ್ತು ಭಾಗಶಃ ಎಲೆ 
ಉದುರಿಸುವ ಕಾಡು, (3) ಬೇಸಿಗೆಯಲ್ಲಿ ಎಲೆ ಉದುರಿಸುವ ಕಾಡು, (4) `ಕುರುಚಲು ಗಿಡ, 
ಪೊದರುಗಳುಳ್ಳ ಮತ್ತು ಕಳ್ಳಿ ಜಾತಿಯ ಕಾಡು, (5) ಹುಲ್ಲುಗಾವಲುಗಳು (6) ನದಿಗಳು 
ಸಮುದ್ರವನ್ನು ಸೇರುವಲ್ಲಿಯ ಸವಳು ಭೂಮಿಯ ಕಾಡು ಇತ್ಯಾದಿ. ಇನ್ನೊಂದು ಮುಖ್ಯ ವಿಚಾರ 
ವೆಂದರೆ ಜೆ. ಎಫ್‌.ಪಿ.ಎಂ. ಅಡಿಯಲ್ಲಿ ಗ್ರಾಮ ಸಮಿತಿಗಳ ಕೈಗೆ ಬರುವ ಪ್ರದೇಶಗಳು 
ಫಲಾನುಭವಿಗಳ ವಸತಿ ಮತ್ತು ಕೃಷಿ ಭೂಮಿಗಳಿಂದ ಎಷ್ಟು ದೂರದಲ್ಲಿದೆ ಎಂಬುದು. 
ಅಲೆಮಾರು ಜಾನುವಾರು, ಕಳವು, ಮೇಲ್ವೀಚಾರಣೆ ಮುಂತಾದ ವಿಷಯಗಳಿಂದಾಗಿ ಇದು ಅಗತ್ಯ. 
ಗ್ರಾಮಸ್ಥರು ಜಂಟಿ ಯೋಜನೆಯನ್ನು ತಯಾರಿಸುವಾಗ ಇನ್ನೂ ಹಲವು ವಿಷಯಗಳನ್ನು 
ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಮ್ಮ ಸರಕಾರಿ ಸಿಬ್ಬಂದಿಯವರು (ಅರಣ್ಯ ಇಲಾಖೆ, ಕಂದಾಯ 
ಇಲಾಖೆ, ಕೈಗಾರಿಕಾ ಇಲಾಖೆ, ಆರೋಗ್ಯ ಇಲಾಖೆ ಇತ್ಯಾದಿ) ಕಾಡುಗಳಿಂದ ಮುಖ್ಯ ಸಂಪಾದನೆ 
ಎಂದರೆ ಮರಗಳನ್ನು ಕಡಿದು ಮಾರುವುದು ಮತ್ತು ಕಾಡುಗಳ ಇತರ ಉತ್ಪತ್ತಿಯನ್ನು ಕೂಡ 
(ರಾಮಪತ್ರಿ, ಗುಗ್ಗುಳ, ಗೇರು ಬೀಜ, ನೊರೆಕಾಯಿ, ಸೀಗೆ ಇತ್ಯಾದಿ) ಕೈಗಾರಿಕೆಗಳಿಗೆ ಮಾರುವುದು 
ಎಂದು ತಿಳಿದುಕೊಂಡಿರುತ್ತಾರೆ. ಹೆಚ್ಚಿನ ಗ್ರಾಮವಾಸಿಗಳೂ ಇದನ್ನೇ (ವಿಚಾರಿಸದೇ) 
ಒಪ್ಪುವವರಿದ್ದಾರೆ. ಇಂತಹ ಮನೋಭಾವದಿಂದ ನಮ್ಮ ದೇಶದ ಪಟ್ಟಣಗಳಿಗೆ, ದೊಡ್ಡ ಕೈಗಾ 
ರಿಕೆಗಳಿಗೆ ಮತ್ತು ಗ್ರಾಮಗಳಲ್ಲಿ ನೆಲೆಸಿಕೊಂಡು ಪಟ್ಟಣಗಳ ಹಾಗೂ ಕೈಗಾರಿಕೆಗಳ ಬೇಡಿಕೆಗಳನ್ನು 
ಪೂರೈಸುತ್ತಿರುವ ಮಧ್ಯವರ್ತಿಗಳಿಗೆ ಮಾತ್ರ ಪ್ರಯೋಜನವಾದೀತು. ಗ್ರಾಮಗಳಲ್ಲಿರುವ ಬಡ 
ಶೋಷಿತ ವರ್ಗಗಳಿಗಾಗಲೀ, ಗ್ರಾಮದ ಕುಶಲಕರ್ಮಿಗಳಿಗಾಗಲೀ ಯಾವ ಪ್ರಯೋಜನವೂ ಆಗ 
ಲಾರದು. ಹೀಗಾಗಿ ಗ್ರಾಮಾರಣ್ಕ ಸಮಿತಿಗಳು ಬೇರೆ ವಿಷಯಗಳಿಗೆ ಆದ್ಯತೆ ಕೊಡಬೇಕು. ಕೃಷಿ 
ಉಪಕರಣಗಳ ತಯಾರಿಯಲ್ಲಿ ಆಯುರ್ವೇದ ಹಾಗೂ ನಾಟಿ ವೈದ್ಯ ಔಷಧಿಗಳ ತಯಾರಿಯಲ್ಲಿ, 
ಬೇಲಿಗೆ ಬೇಕಾಗುವ ಸಾಮಾಗ್ರಿ ಗಳು, ಗ್ರಾಮವಾಸಿಗರ ಮನೆಗಳಿಗೆ ಬೇಕಾಗುವ ವಸ್ತುಗಳು, ಕೃಷಿಗೆ 
ಬೇಕಾಗುವ ಸಾಮಾಗ್ರಿಗಳು, ಹಸುರೆಲೆ ಗೊಬ್ಬರ, ಮಣ್ಣಿನ ಸವಕಳಿ ತಡೆಯುವಲ್ಲಿ, ಬೇರೆ ಬೇರೆ 
ನಾರುಗಳು, ಹಣ್ಣುಗಳು, ಸುಂದರವಾದ ಸುವಾಸನೆಯುಳ್ಳ ಹೂವುಗಳು, ಪಟ್ಟಣ ವಾಸಿಗಳನ್ನು 
ವಿಹಾರಕ್ಕೆಂದು ಆಕರ್ಷಿಸುವಂತೆ ದೃಶ್ಯಗಳ ರಚನೆ, ವನ್ಶ ಜೀವಿಗಳ ರಕ್ಷಣೆ, ಮುಂತಾದ ಅನೇಕ 
ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಗ್ರಾಮ ಸಮಿತಿಗಳು ಕಾರ್ಯ ಯೋಜನೆಗಳನ್ನು ತಯಾ 
ರಿಸಬೇಕು. ಉದಾಹರಿಸುವುದಾದರೆ ಸಾಗುವಾನಿ ಮರಕ್ಕಿಂತ ಅಧಿಕ ಆದ್ಯತೆಯನ್ನು ಮಾವು, 


4 


ಹಲಸು, ಹೆಬ್ಬಲಸು, ನೇರಳೆ, ಬಿದಿರು, ಮೇವು ಕೊಡುವ ಮರಗಳು, ಉರುವಲು ಮರಗಳು, 
ಹುಲ್ಲು-ಹಳ್ಳಿ ಜೀವನದ ದೃಷ್ಟಿಯಲ್ಲಿ ಪ್ರಾಮುಖ್ಯತೆ ಪಡೆಯಬೇಕು. ಒಂದೇ ಜಾತಿಯ 
ಮರಗಳನ್ನು (ತೇಗ, ಚಬುಕು, ನೀಲಗಿರಿ, ಅಕೇಶಿಯಾ) ಸಾಲುಸಾಲಾಗಿ, ಒತ್ತೊತ್ತಾಗಿ ನೆಡುವುದು, 
ಮತ್ತೆ ಅವು ಬೆಳೆದ ಮೇಲೆ ಇಡೀ ನಡು ತೋಪಿನ ಮರಗಳನ್ನು ಒಮ್ಮೆಲೇ ಕಡಿದು ಮಾರುವುದು 
ಇಂತಹ ಪದ್ಧತಿಗಳನ್ನು ಗ್ರಾಮಾರಣ್ಕ ಸಮಿತಿಗಳು ಅನುಸರಿಸಬಾರದು. ಅಲ್ಲದೇ ಮರಗಳನ್ನು 
ಕಡಿದು ಪಟ್ಟಣಗಳಿಗೆ ಸಾಗಿಸಿ ಮಾರುವಾಗ ನೆರೆ ಗ್ರಾಮಗಳ ಗ್ರಾಮಾರಣ್ಕ ಸಮಿತಿಗಳೊಡನೆ ಸಹ 
ಕರಿಸಿಕೊಂಡು ಸಮಾಲೋಚನೆ ನಡೆಸಿ ತಮ್ಮ ತಮ್ಮ ಹಿತಾಸಕ್ತಿಗಳಿಗೆ ಧಕ್ಕೆಬಾರದಂತೆ ಚಟುವ 
ಟಿಕೆಗಳನ್ನು ರೂಪಿಸಿಕೊಳ್ಳಬೇಕು. ಹೀಗೆ ಮಾಡದಿದ್ದರೆ ಪಟ್ಟಣ ಹಾಗೂ ಕೈಗಾರಿಕೆಗಳ ಸಾಧಾರಣ 
ಬೇಡಿಕೆಗಿಂತ ಹೆಚ್ಚು ಅರಣ್ಯ ಉತ್ಪತ್ತಿ ಒಮ್ಮೆಲೇ ಅವರ ಕೈ ಸೇರಿ ಜೆ. ಎಫ್‌.ಪಿ.ಎಂ. ಫಲಾನುಭ 
ವಿಗಳಿಗೆ ನಷ್ಟವಾಗುತ್ತದೆ. ಅಲ್ಲದೆ ಒಂದು ಪ್ರದೇಶದ ಎಲ್ಲಾ ಮರಗಳನ್ನು ಒಮ್ಮೆಲೇ ಕಡಿದರೆ 
ಅನಿಯಂತ್ರಿತವಾಗಿ ಭೂಸವಕಳಿ ಸಾಗಿ ಹಲವು ರೀತಿಯ ತೊಂದರೆಗಳಿಗೆ ನಾಂದಿಯಾಗುತ್ತದೆ. 


ಅರಣ್ಯದ ಸಹಜ ಕೃಷಿ ಪದ್ಮತಿ :- ಬಹಳ ಅವನತಿ ಹೊಂದಿದ ಭೂಪ್ರದೇಶ ಒಂದನ್ನು ಮಾನವರ 
ಹಸ್ತಕ್ಷೇಪವಿಲ್ಲದೆ ಬೆಳೆಯಲು ಬಿಟ್ಟು ಗಮನಿಸಿದಾಗ ಆ ಪ್ರದೇಶ ಚೇತರಿಸಿಕೊಳ್ಳುವ ರೀತಿ ಬಹಳ 
ಕುತೂಹಲಕಾರಿ. ಸಾಕಷ್ಟು ತೇವಾಂಶ ಉಂಟಾದ ಕೂಡಲೇ ( 3 - 4 ಮಳೆ ಬಂದೊಡನೆ) ಮೊಟ್ಟ 
ಮೊದಲಿಗೆ ಹಾವಸೆ ಬೆಳೆದು ತನ್ನ ಹಸಿರು ಬಲೆಯನ್ನು ನೈದು ಮಣ್ಣಿನ ಸವಕಳಿ ಆಗದಂತೆ ತಡೆ 
ಯುತ್ತದೆ. ಹಾವಸೆ ಮೇಲೆ ಒಂದು ರೀತಿಯ ಅಂಟು ಸಹ ಇದೆ. ಇದರಿಂದಾಗಿ ಚಿಕ್ಕ ಪುಟ್ಟ ಸಸಿಗಳು 
ಮತ್ತು ಹುಲ್ಲಿನ ಬೀಜಗಳು, ಹವಾಸೆಗೆ ಅಂಟಿಕೊಂಡು ಬೆಳೆಯುತ್ತವೆ. ಹೀಗೆ ಉಂಟಾದ ಸಾವ 
ಯವ ಪದಾರ್ಥಗಳ ಅನುಕೂಲತೆಯಿಂದಾಗಿ ಮತ್ತು ಅಲ್ಲಿಗೆ ಹುಲ್ಲು ಮೇಯಲೆಂದು ಬಂದ 
ಸಸ್ಮಾಹರಿ ಪ್ರಾಣಿಗಳ ಮಲ ಮೂತ್ರವೂ ಸೇರಿ ಅಲ್ಲಿ ಕರುಚಲು ಗಿಡಗಳೂ ಕಳ್ಳಿಗಳೂ ಮತ್ತು 
ಅವುಗಳಲ್ಲಿ ಬೆಳೆಯುವ ಬಳ್ಳಿ ಜಾತಿಗಳೂ ಸೇರಿಕೊಂಡು ಮಣ್ಣನ್ನು ಇನ್ನೂ ಫಲವತ್ತಾಗಿ 
ಮಾಡುತ್ತವೆ. ಈಗ ಎರೆಹುಳ, ಇಲಿ, ಗೆದ್ದಲು ಮುಂತಾದ ಜೀವಿಗಳ ಜೀವನಕ್ಕೆ ಅನುಕೂಲವಾಗಿ 
ಅವುಗಳ ಕ್ರಿಯೆಯಿಂದ ಮಣ್ಣು ಕದಡಿ ಮುಂದೆ ಹಲವು ಜಾತಿಯ ಮರಗಳ ಬೀಜಗಳ ಪ್ರಸಾರ ಈ 
ಹಿಂದೆ ತಿಳಿಸಿದ ರೀತಿಗಳಲ್ಲಿ ನಡೆದು ಒಂದು ಅರಣ್ಮ ಪುನರ್‌ನಿರ್ಮಾಣವಾಗುತ್ತದೆ. ಪ್ರಕೃತಿ ಕೃಷಿ 
ಗೈದ ಈ ಅರಣ್ಯ ಬಹಳ ವೈವಿಧ್ಯಮಯವಾಗಿಯೂ ಗ್ರಾಮವಾಸಿಗಳಿಗೆ ಬಹಳ ಉಪಯುಕ್ತ 
ವಾಗಿಯೂ ಮುಂದಕ್ಕೆ ರೂಪುಗೊಳ್ಳುತ್ತದೆ. ನಮ್ಮ ಜಿಲ್ಲೆಯ ಹವಾಮಾನ ಇದಕ್ಕೆ ಅನುಕೂಲ. 
ಆದರೆ ಕೆಲವೇ ಜಾತಿಯ ಮರಗಳಿಗೆ ಕೈಗಾರಿಕೆಗಳಲ್ಲಿ ಮತ್ತು ಪಟ್ಟಣಗಳಲ್ಲಿ ಬೇಡಿಕೆ ಹೆಚ್ಚಾಯಿತು. 
ಗ್ರಾಮಗಳಲ್ಲಿ ಸಾಂಪ್ರದಾಯಿಕವಾಗಿ ನಡೆದು ಬಂದಿದ್ದ ಕುಶಲ ಕೈಗಾರಿಕೆಗಳು ಅಳಿದವು. 
ಗ್ರಾಮಸ್ಥರು ಪಟ್ಟಣಗಳಿಗೆ ವಲಸೆ ಹೋದರು. ಇವೇ ಮುಂತಾದ ಚಾರಿತ್ರಿಕ ಕಾರಣಗಳಿಂದಾಗಿ 
ಕಳೆದ 100 ವರ್ಷಗಳಿಂದೀಚೆ ದಟ್ಟ ಅರಣ್ಮಗಳನ್ನು ಕಡಿದು ಅಲ್ಲಿ ಕೈಗಾರಿಕೆಗಳಿಗೆ ಬೇಡಿಕೆ ಇರುವ 
ಒಂದೇ ಜಾತಿಯ ನೆಡು ತೋಪುಗಳನ್ನು ರಚಿಸಲು ಭಾರತ ಸರಕಾರ (ಸ್ವಾತಂತ್ರ್ಯದ ಮೊದಲು 
ಬ್ರಿಟೀಷ್‌ ಸರಕಾರ) ಹೊರಟಿತು. ಇದನ್ನು ಅರಣ್ಮಕೃಷಿಯೆಂದು ಜನರು ಇಂದಿಗೂ ತಪ್ಪಾಗಿ 
ತಿಳಿದುಕೊಳ್ಳುವುದುಂಟು. ಈ ಪದ್ಧತಿ ಮರಗಳ ಕೃಷಿ ಎಂದು ಕರೆಯಬಹುದೇನೋ ಹೊರತು 
ಅರಣ್ಯಕೃಷಿ ಎಂದು ಕರೆಯಲಾಗದು. ಪ್ರಕೃತಿಯೇ ಅರಣ್ಮಕೃಷಿಯನ್ನು ಮಾಡುತ್ತದೆ. ಮಾನವರು 


5 


ಈ ಕೃಷಿಗೆ ಪ್ರಕೃತಿಯೊಡನೆ ಸಹಕರಿಸಬಹುದು. ತನ್ನ ಜೀವರಾಶಿಯ ವೈವಿಧ್ಯತೆಯನ್ನುಳಿಸಲು 
ಪ್ರಕೃತಿ ರೂಪಿಸಿದ ತಂತ್ರವೇ ಅರಣ್ಯ. ಮನುಷ್ಯರು ತಮ್ಮೊಳಗೆ ಮಾತನಾಡುವ ಭಾಷೆಗಳಲ್ಲಿ ಈ 
ತಂತ್ರವನ್ನು ಒಟ್ಟಾಗಿ ಸೂಚಿಸುವರೇ ಅರಣ್ಯ”, 'ಕಾಡು', ವನ" ಮುಂತಾದ ಹೆಸರುಗಳನ್ನು 
ಕೊಟ್ಟರು. ಲೋಹದ ಕೊಡಲಿಗಳನ್ನು ತಯಾರಿಸಿ ಅವುಗಳಿಗೆ ಮರದ ಹಿಡಿಗಳನ್ನು ಜೋಡಿಸಿ 
ತಮಗೆ ಆಶ್ರಯ ನೀಡುತ್ತಿರುವ ಮರಗಳನ್ನೇ ಮನ ಬಂದಂತೆ ನಾಶಮಾಡಲು ಮಾನವ ಹೊರ 
ಟಿದ್ದಾನೆ. ಪ್ರಾಣಿಗಳ ಮಾಂಸದಿಂದ ಲಾಭ ಮಾಡಲು ಕೆಲವರು ಪ್ರಾಣಿಗಳನ್ನು ಕಡಿಯುತ್ತಾರೆ. 
ಅಂತೆಯೇ ಕೆಲವರು ಮರಗಳ ಹೆಣಗಳಿಂದ ಲಾಭ ಮಾಡಲು ಮರಗಳನ್ನು ಕಡಿಯುತ್ತಾರೆ. 


ಜೀವಂತ ಮರಗಳಿಂದ ನಾವು ಹಲವು ರೀತಿಯಲ್ಲಿ ದೀರುಕಾಲದ ಲಾಭ ಪಡೆಯಬಹುದು. 

ಒಂದು ಮರವನ್ನು ಕಡಿದರೆ ಒಮ್ಮೆ ಸ್ವಲ್ಪ ಹಣ ಕೈಗೆ ಸಿಗಬಹುದು. ಜೀವಂತ ಮರಗಳು ನಮಗೆ 
ಸದಾ ಮಾಡುವ ಉಪಕಾರವನ್ನು ಹೋಲಿಸಿದಾಗ ಈ 'ಲಾಭ' ಅಲ್ಪವೆಂದೇ ಹೇಳಬೇಕು. ಆದರೂ 
ಗ್ರಾಮಾರಣ್ಯ ಸಮಿತಿಗಳು ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ದುಡಿಯುವಾಗ ಹಣದ 
ಅಗತ್ಯತೆ ಇದ್ದೇ ಇರುತ್ತದೆ. ಹಾಗಾಗಿ ತಮ್ಮ ವಶ ಬರುವ ಅರಣ್ಮ ಪ್ರದೇಶದ ಸ್ವಲ್ಪ ಭಾಗದಲ್ಲಿ 
ನಡುತೋಪುಗಳನ್ನು ನಿರ್ಮಿಸಲು ಯೋಜನೆ ಹಾಕಿಕೊಳ್ಳುವುದು ಅಗತ್ಯ. ಇಲ್ಲಿಯೂ ನಾವು ನಮ್ಮ 
ಕಾಡಿನ ಮರಗಳನ್ನು ಗಮನಿಸಿದಾಗ ಕೆಲವು ಜಾತಿಯ: ಗಿಡಗಳು (ಕರ್ಮರ, ಧೂಪ, ಬೋವು) 
ಗುಂಪುಗುಂಪಾಗಿ ಬೆಳೆಯುವ ಸ್ವಭಾವವನ್ನು ಹೊಂದಿರುವುದು ಕಾಣಬಹುದು. ಇಂತಹ 
ಮರಗಳುಳ್ಳ ಪ್ರದೇಶಗಳನ್ನು ಪ್ರತ್ಯೇಕಿಸಿ ಸ್ವಾಭಾವಿಕವಾಗಿ ಬೆಳೆಯಲು ಬಿಟ್ಟು ಒಳ್ಳೆಯ ಬೆಲೆ 
ಬಂದಾಗ ಕಡಿಯಬಹುದು. ಹೀಗೆ ಕಡಿಯುವಾಗ ಗರಗಸದ ಉಪಯೋಗದಿಂದ ಕಡಿದರೆ ಪುನಃ 
ಹಿಳ್ಳೆ (ಪಿಳ್ಳೆ) ಕೊಟ್ಟು ಶೀಘ್ರವಾಗಿ ಕಡಿಯಲು ಆಗುತ್ತದೆ. ಭೂಮಿಯಲ್ಲಿ ಸಾಕಷ್ಟು ತೇವಾಂಶ 
ಇದ್ದಾಗ ಕಡಿದರೆ, ಕಾಡು ಪುನಃ ಚೇತರಿಸಿಕೊಳ್ಳಲು ಅನುಕೂಲ. ನಮ್ಮ ಊರಿನಲ್ಲಿ ಸಾಗುವಾನಿ 
ಗಿಡಗಳನ್ನು ನೆಡುತೋಪಾಗಿ ಕೃಷಿ ಮಾಡಿದರೆ ಹೆಚ್ಚಿನ ಕಡೆಗಳಲ್ಲಿ ಉತ್ತಮವಾಗಿ ಬರುವುದಿಲ್ಲ. 

ಅವು ಕಡಿಯಲು ಯೋಗ್ಯ ಗಾತ್ರಕ್ಕೆ ಬೆಳೆಯಬೇಕಾದರೆ 70 (ಎಪ್ಪತ್ತು) ವರ್ಷಗಳಾದರೂ ಬೇಕು. 

ಇದಕ್ಕೆ ಬದಲಾಗಿ ಇವುಗಳನ್ನು ಒಳ್ಳೆ ಆಳವಾದ, ಉತ್ತರ ದಿಕ್ಕಿಗೆ ಮಾಲಿಕೊಂಡಿರುವ ಮಿಶ್ರ 

ಕಾಡಿನಲ್ಲಿ ಅವಕಾಶ ಇದ್ದ ಕಡೆ ಎಕರೆ ಒಂದರ 40-50 ಗಿಡಗಳಂತೆ ನೆಟ್ಟು 2-3 ವರ್ಷ ಚೆನ್ನಾಗಿ 
ನಿರ್ವಹಣೆ ಮಾಡಿದರೆ 50 ವರ್ಷಗಳಲ್ಲಿ ಉತ್ತಮ ಗಾತ್ರದ ಮರ ಸಿಗುತ್ತದೆ. ಇವುಗಳನ್ನು ಸಹ 
ಗರಗಸ ಉಪಯೋಗಿಸಿ ಕಡಿದು ಹಿಳ್ಳೆಯನ್ನು ಚೆನ್ನಾಗಿ ನೋಡಿಕೊಂಡರೆ 40 ವರ್ಷಗಳಲ್ಲಿಯೇ ಕಡಿ 
ಯಬಹುದು. ತೇಗ ಬೇಸಿಗೆಯಲ್ಲಿ ಎಲೆ ಉದುರಿಸುವ ಜಾತಿಗೆ ಸೇರಿದ ಸಸಿ. ಇದನ್ನು ವರ್ಷವಿಡೀ 
ಕೃತಕ ರೀತಿಯಲ್ಲಿ ಪೋಷಿಸಿ ಪ್ರ ಚೋದಿಸಿದರೆ ಅದರ ಮೋಪು ದೃಢತೆ ಮತ್ತು ಸೌಂದರ್ಯವನ್ನು 
ಹೊಂದಲಾರದು. ಗ್ರಾಮಾರಣ್ಯದಲ್ಲಿ ಬಿದಿರನ್ನು ಅತಿ ಅಗತ್ಯವಾಗಿ ನೆಡಬೇಕು. ಬಡವರ ತೇಗ 
(ಸಾಗುವಾನಿ) ಎಂಬ ಖ್ಯಾತಿ ಬಿದಿರಿಗಿದೆ. ಮುಳ್ಳಿಲ್ಲದ ಉತ್ತಮ ಬಿದಿರುಗಳ ಜಾತಿಗಳಿವೆ. ಇವುಗಳ, 
ವಿಷಯ ಅರಣ್ಯ ಇಲಾಖೆಯವರಿಗೂ ಗೊತ್ತಿದೆ. ಇನ್ನು ಮುಂದೆ ಇಂತಹ ಬಿದಿರಿನ ಬಳಕೆ ಹೆಚ್ಚು. 
ಮಾಡಬೇಕು. ಇದರಿಂದ ಗ್ರಾಮೀಣ ಜನರಿಗೆ ತುಂಬ ಲಾಭವಿದೆ. ಗ್ರಾಮದಲ್ಲಿ ಬಿದಿರನ್ನು ಆಧರಿಸಿ 
ಹಲವು ಕೈಗಾರಿಗಳನ್ನು ಮಾಡಬಹುದು. ಬಿದಿರನ್ನು ನೆಟ್ಟು 7-8 ವರ್ಷಗಳ ನಂತರ ಒಂದು ಗುಂಪಿ 
ನಿಂದ 7-10 ಬಿದಿರು ಫ್ರತಿ ವರ್ಷ ಕಡಿಯಬಹುದು. ಒಂದು ಎಕರೆ ಪ್ರದೇಶದಲ್ಲಿ 50-60 


6 


ಗುಂಪುಗಳನ್ನು ನೆಡಬಹುದು. ಅಥವಾ ಬೇಲಿಗಳಲ್ಲಿ, ಹೊಳೆ ದಂಡೆಗಳಲ್ಲಿ ನೆಡಬಹುದು. 5 ಎಕರೆ 
ಬಿದಿರಿನ ಕಾಡು ಅಥವಾ 250 ಗುಂಪುಗಳಿಂದ ರೂ. 50,000-00 ಪ್ರತಿ ವರ್ಷ ಉತ್ಪತ್ತಿ ಸಿಗುತ್ತದೆ 
(ಖರ್ಚು ಕಳೆದು). ವರ್ಷ ಒಂದಕ್ಕೆ ಕನಿಷ್ಠ 4000 ಮಾನವ ದಿನಗಳ ಕೆಲಸ ಗ್ರಾಮದ ಜನರಿಗೆ 
ಸಿಗುತ್ತದೆ. ಬಿದಿರಿನ ಉಪಯೋಗ ಅಪಾರ. ಥಾಯಿಲ್ಯಾಂಡ್‌, ಇಂಡೋನೇಶಿಯಾ, ಜಪಾನ್‌, 
ಚೀನಾ ಮುಂತಾದ ರಾಷ್ಟ್ರಗಳಲ್ಲಿ ಈ ವಿಚಾರವಾಗಿ ಬಹಳ ಮಾಹಿತಿ ಸಿಗುತ್ತದೆ. ಬಿದಿರಿನ ಬಳಕೆ 
ಹೆಚ್ಚಿದಂತೆ ಕಾಡಿನ ಇತರ ಮರಗಳು ಉಳಿದುಕೊಳ್ಳುತ್ತವೆ. ಜಪಾನಿನಂತಹ ಮುಂದುವರಿದ 
ದೇಶಗಳು ಬಿದಿರಿಗೆ ನೀಡುವ ಪ್ರಾಮುಖ್ಯತೆಯನ್ನು ನಾವು ಇಲ್ಲಿ ನೆನಪಿಸಿಕೊಳ್ಳಬೇಕು. 
ಬಿದಿರಿನಿಂದ ತಯಾರಿಸಿದ ಸಾಮಗ್ರಿಗಳಿಗೆ, ಪೀಠೋಪಕರಣಗಳಿಗೆ ಉತ್ತಮ ಘನತೆಯನ್ನು ಅಲ್ಲಿ 
ಎಲ್ಲಾ ವರ್ಗದ ಜನರು ಕೊಡುತ್ತಾರೆ. ಅಲ್ಲದೆ ಆಕರ್ಷಕ ಹಾಗೂ ದೀರ ಬಾಳಿಕೆ ಬರುವ 
ಸಾಮಾಗ್ರಿಗಳನ್ನು ಬಿದಿರಿನಿಂದ ತಯಾರಿಸುವುದನ್ನು ಕಾಣಬಹುದು. ತೂತು ಬಾವಿಯ 
ಕೊಳವೆಗಳನ್ನಾಗಿಯೂ, ಮಾನವರ ಆಹಾರವಾಗಿಯೂ ಬಿದಿರಿನ ಉಪಯೋಗವಿದೆ. ಗ್ರಾಮ 
ಅರಣ್ಮ ಸಮಿತಿಗಳು ಬಿದಿರಿನ ಉಪಯೋಗವನ್ನು ಸಮರ್ಪಕವಾಗಿ ಮಾಡಿಕೊಳ್ಳಲು ಕಾನೂನು 
ತೊಡಕುಗಳು ಇದ್ದಲ್ಲಿ ಅದನ್ನು ಸೂಕ್ತ ರೀತಿಯಲ್ಲಿ ತಿದ್ದುಪಡಿ ಮಾಡುವಂತೆ ಸ್ವಯಂ ಸೇವಾ 
ಸಂಸ್ಥೆಗಳೂ ಗ್ರಾಮಸ್ಥರೂ ಸರಕಾರದ ಮೇಲೆ ಒತ್ತಡ ತರಬೇಕು. ಗ್ರಾಮಾರಣ್ಮಗಳಲ್ಲಿ 
ಗ್ರಾಮವಾಸಿಗಳಿಗೆ, ಜಾನುವಾರುಗಳಿಗೆ, ಕಾಡಿನ ಪ್ರಾಣಿ ಪಕ್ಷಿಗಳಿಗೆ ಕೂಡ ಆಹಾರ ಕೊಡುವಂತಹ 
ಗಿಡಮರಗಳನ್ನು ಬೆಳೆಸುವ ಯೋಜನೆಗಳನ್ನು ಹಾಕಿಕೊಳ್ಳಬೇಕು. ಉದಾಹರಣೆಗೆ ಹೇಳುವುದಾದರೆ 
ಹಲಸು, ಮಾವು, ಹೆಬ್ಬಲಸು, ನೇರಳೆ, ಪುನರ್ಪುಳಿ, ಉಂಡೆಹುಳಿ, ಅತ್ತಿ, ತಾಳೆಮರ, ಬೊಗರಿ, 
ಪೇರಳೆ ಇತ್ಕಾದಿ. ಹಾಗೆಯೇ ಸುವಾಸನೆಯುಳ್ಳ ಮಕರಂದ ಹಾಗೂ ವರ್ಣಮಯ ಪುಷ್ಪಗಳನ್ನು 
ಕೊಡುವ ಮರಗಳೂ ಬೇಕು. ಉದಾ:- ರೆಂಜೆ, ಮಂದಾರ, ಸಂಪಿಗೆ, ಸುರಗಿ, ಹೊನ್ನೆ, 
ಗೋಸಂಪಗೆ, ಹೊಂಗಾರ, ಮೇಫ್ಹವರ್‌, ಪೆಲ್ಪೋ ಫೋರಮ್‌. ಅರಣ್ಯದಲ್ಲಿ ಪ್ರಾಣಿಗಳಿಗೆ 
ಆಹಾರ ಸಿಗುತ್ತಿದ್ದರೆ ಮಾನವರು ಬೆಳೆದ ಪೈರಿಗೆ ಹಾನಿ ಕಡಿಮೆಯಾಗುತ್ತದೆ. ಹಕ್ಕಿಗಳು 
ಹುಳಗಳನ್ನು ನಿಯಂತ್ರಿಸುತ್ತವೆ. ಚಿಟ್ಟೆ, ಜೇನುನೊಣ ಪರಾಗ ಸ್ಪರ್ಶಕ್ಕೆ ಸಹಾಯಕವಾಗಿ ಫಸಲು 
ಅಧಿಕವಾಗುತ್ತದೆ. ಹೂವಿನ ಪರಿಮಳಗಳು ಮಾನವನ ಹಲವು ರೋಗಗಳನ್ನು (ದೈಹಿಕ ಹಾಗೂ 
ಮಾನಸಿಕ) ಗುಣಪಡಿಸಲು ಸಹಾಯಕವಾಗುತ್ತವೆಂದು ಆಧಾರಗಳಿವೆ. ದೊಡ್ಡ ದೊಡ್ಡ ಉತ್ತಮ 
ಮರಗಳುಳ್ಳ ವೈವಿಧ್ಯಮಯ ಕಾಡುಗಳಲ್ಲಿ ಅನುಭವಿಸುವ ಶಾಂತತೆ ಯಷಿಗಳನ್ನು, ತಾತ್ವಿಕರನ್ನು 
ಪೂರ್ವ ಕಾಲದಿಂದಲೂ ಅಲ್ಲಿಗೆ ಸೆಳೆದಿದೆ. 


ಕೆಲವು ಜಾತಿಯ ಮರಗಳ ಅಡಿಯಲ್ಲಿ (ನೆರಳಿನಲ್ಲಿ) ಇತರ ಸಸಿಗಳು ಚೆನ್ನಾಗಿ ಬೆಳೆಯುವು 
ದಿಲ್ಲ. ಉ:- ಹುಣಸೆ, ದೇವದಾರು, ಮೇಘ್ಲವರ್‌, ಪೆಲ್ಬೋಫೋರಮ್‌, ಬಿದಿರು. ಈ ಮರಗಳ 
ಬೇರುಗಳು ಮಣ್ಣಿನ ಮೇಲ್ಬದರದಲ್ಲಿಯೇ ಅಧಿಕ ಪ್ರಮಾಣದಲ್ಲಿ ಹರಡಿ ಆಹಾರ 
ಸೇವಿಸುವುದರಿಂದ ಅಲ್ಲಿ ಇತರ ಮರಗಳು ಬೆಳೆಯಲು ಆಹಾರ ಸಿಗುವುದಿಲ್ಲ. ಗೋಳಿಮರ, 
ಅಶ್ವತ, ಕಿರುಗೋಳಿ, ದೇವದಾರು ಮುಂತಾದ ಮರಗಳನ್ನು ಕಟ್ಟಡಗಳ ಹತ್ತಿರ ಅಥವಾ ಪೈರಿನ 
ಹೊಲಗಳ ಹತ್ತಿರ ಬೆಳೆಸಬಾರದು. ಈ ಮರಗಳು 15 ಎಕರೆ ಅಥವಾ 20 ಎಕರೆಗೆ ಒಂದರಂತೆ 
ಇದ್ದರೆ ಉಪಕಾರವಿದೆ. ಇವುಗಳ ಎಲೆಗಳೂ, ಹಣ್ಣುಗಳೂ, ಜಾನುವಾರುಗಳಿಗೆ, ಹಕ್ಕಿಗಳಿಗೆ 


7 


ಉತ್ತಮ ಆಹಾರ. ಈ ಮರಗಳು ಎತ್ತರವಾಗಿ ಬೆಳೆದಾಗ ಇತರ ಮರಗಳಿಗೆ ಗಾಳಿಯ 
ಹೊಡೆತವನ್ನು ತಪ್ಪಿಸುತ್ತವೆ. ಇವುಗಳ ಬೇರು ಆಳಕ್ಕೆ ಮಣ್ಣಿನ ಒಳಗೆ ನುಗ್ಗಿ ಪೋಷಕಾಂಶಗಳನ್ನು 
ಮೇಲಕ್ಕೆ ತರುತ್ತವೆ. ಮತ್ತೆ ಅವುಗಳ ಎಲೆಗಳೂ, ಹಣ್ಣುಗಳೂ ನೆಲಕ್ಕೆ ಉರುಳಿ ಇತರ ಪ್ರಾಣಿಗಳಿಗೆ 
ಆಹಾರವಾದಾಗ ಈ ಪೋಷಕಗಳು (ಮುಖ್ಯವಾಗಿ ಲಘು ಪೋಷಕಗಳು) ಸಿಗುವ ಕಾರಣ ಅವುಗಳ 
ಆರೋಗ್ಯ ಚೆನ್ನಾಗಿರುತ್ತದೆ.ಮಾನವರ ಹಲವು ಕಾಯಿಲೆಗಳಿಗೆ ಬೇಕಾಗುವ ಮದ್ದು ಕೂಡಾ ಈ 
ಮರಗಳ ವಿವಿಧ ಭಾಗಗಳಿಂದ ತಯಾರಿಸಬಹುದು. ಅಲ್ಲದೆ ಈ ಮರಗಳು ಗಾತ್ರದಲ್ಲಿ ದೊಡ್ಡ 
ದಾಗಿ ಬಹಳ ಕಾಲ ಬಾಳುವ ಕಾರಣ ಇವುಗಳ ಮೇಲೆ ವೀಕ್ಷಣೆ (ಹಾಗೂ ಕೆಲವೊಮ್ಮೆ ರಕ್ಷಣೆಗೂ) 
ಠಾಣಗಳನ್ನು ರಚಿಸಬಹುದು. ಈ ಮರಗಳಲ್ಲಿ ಗೂಗೆ, ಗಿಡುಗ, ಕುಪ್ಪುಳು, ಕೊಕ್ಕರೆ ಮುಂತಾದ 
ಹಕ್ಕಿಗಳು ಆಸರೆ ಪಡೆಯುತ್ತವೆ. ಈ ಹಕ್ಕಿಗಳು ಮಾನವರಿಗೆ ಹಲವು ರೀತಿಯಲ್ಲಿ 
ಉಪಕಾರಿಗಳಾಗಿವೆ. 


ನಮ್ಮ ಜಿಲ್ಲೆಯ ಹೆಚ್ಚಿನ ಮರಗಳು ನಿತ್ಯ ಹರಿದ್ವರ್ಣ ಯಾ ಭಾಗಶಃ ಎಲೆ ಉದಿರಿಸುವ ನಿತ್ಯ 
ಹರಿದ್ವರ್ಣ ಜಾತಿಗೆ ಸೇರಿದವುಗಳು. ಅಯಾ ಪ್ರದೇಶದ ಮಣ್ಣಿನ ಫಲವತ್ತತೆ, ಮೃದುತ್ವ, ಆಳ, 
ಇದರಲ್ಲಿ ಲಭ್ಯವಿರುವ ತೇವಾಂಶ, ನೀರು ಬಸಿದು ಹೋಗುವ ಗುಣ, ಸಮತಟ್ಟು ಹಾಗೂ ಇಳಿ 
ಜಾರು ಸ್ವಭಾವ, ಮಾಲಿರುವ ದಿಕ್ಕು ಸಮುದ್ರ ಮಟ್ಟದಿಂದ ಇರುವ ಎತ್ತರ, ಆ ಪ್ರದೇಶದಲ್ಲಿ 
ಕಾಲ ಕಾಲಕ್ಕೆ ಬೀಸುವ ಗಾಳಿಯ ರಭಸ ಮುಂತಾದ ಗುಣಗಳನ್ನು ಅನುಸರಿಸಿ ಮರಗಳು ಎತ್ತರ 
ವಾಗಿಯೋ ಅಥವಾ ಕುಬ್ಬವಾಗಿಯೋ ಯಾ ಮಾಲಿಕೊಂಡೋ ಬೆಳೆಯುತ್ತವೆ. ಕೆಲವೇ ವೃಕ್ಷ 
ಜಾತಿಗಳನ್ನು ಬಿಟ್ಟರೆ ಹೆಚ್ಚಿನ ಎಲ್ಲಾ ಮರಗಳು ತಮ್ಮ ನೆರಳಿನಲ್ಲಿ ಇತರ ಸಸಿಗಳು ಬೆಳೆದು 
ಬಾಳಲು ಅವಕಾಶ ಕೊಡುತ್ತವೆ. ಎತ್ತರದ ಗುಡ್ಡಗಳ ನೆತ್ತಿ ಮತ್ತು ಪದವುಗಳು ಹುಲ್ಲು ಗಾವಲುಗ 
ಳಾಗಿರುತ್ತವೆ. ಇಲ್ಲಿ ಚೆನ್ನಾಗಿ ಬಿಸಿಲು ಬೀಳುವ ಕಾರಣ ಈ ಹುಲ್ಲು ಆರೋಗ್ಯಕರ. ಸಸ್ಮಾಹಾರಿ 
ಪ್ರಾಣಿಗಳು ಅಲ್ಲಿ ಹುಲ್ಲು ಮೇಯುವುದರಿಂದ ಆರೋಗ್ಯವಾಗಿರುತ್ತವೆ. ಅಲ್ಲಿಯೇ ಅವು ಮಲ 
ಮೂತ್ರ ಮಾಡುತ್ತವೆ. ಆ ಹುಲ್ಲುಗಾವಲಿಗೆ ಇದುವೆ ಪೋಷಣೆ. ಈ ಮಲಮೂತ್ರ ಸ್ವಲ್ಪ ಮಟ್ಟಿಗೆ 
ಮಳೆ ನೀರಲ್ಲಿ ಕರಗುವುದರಿಂದ ಗುಡ್ಡದ, ಪದವಿನ, ಕೆಳ ಪ್ರದೇಶಗಳಲ್ಲಿರುವ ಸಸಿಗಳಿಗೂ ಆಹಾರ 
ಒದಗುತ್ತದೆ. ಪ್ರಕೃತಿಯ ಇಂತಹ ರಚನೆಯನ್ನು ಕಂಡಾಗ ನಾವು ಮುಗ್ಧರಾಗುತ್ತೇವೆ. ಈ ಗುಡ್ಡದ 
ನೆತ್ತಿ ಯಾ ಪದವುಗಳಲ್ಲಿ ಬಿದ್ದ ನೀರು ಅಲ್ಲಲ್ಲಿಯೇ ಇಂಗುವಂತೆ ನಾವು ಕ್ರಮ ಕೈಕೊಂಡರೆ 
ಜಿಲ್ಲೆಯ ಅಂತರ್ಜಲ ಶೇಖರಣೆಗೆ ಹೆಚ್ಚು ಉಪಯುಕ್ತ. 

ಉಷ್ಣ ವಲಯದ ಕಾಡುಗಳಲ್ಲಿ ಸಸ್ಕ ಸಂಕುಲ ಒಂದರ ಅಡಿಯಲ್ಲಿ ಇನ್ನೊಂದರಂತೆ ಹಲವು 
ಪದರಗಳಲ್ಲಿ ನಿಬಿಡವಾಗಿ ಬೆಳೆಯುವುದನ್ನು ಕಾಣುತ್ತೇವೆ. ಕೆಲವರು "ವಿಜ್ಞಾನಿಗಳು ಈ ರಚ 
ನೆಯನ್ನು'ಸಾಮರ್ಥ್ಯ ವುಳ್ಳ ಜೀವಿಗಳು ಉಳಿದುಕೊಳ್ಳಲು ನಡೆಸುತ್ತಿರುವ ನಿರಂತರ ಹೋರಾಟದ 
ದೃಶ್ಯ” ಎಂದು ಕರೆದರೆ, ಇತರರು ಇದು ಜೀವಿಗಳ ಸಹ- ಜೀವನದ ಒಂದು ಸುಂದರ ಚಿತ್ರ ಎಂದು 

ಹೇಳುವುದುಂಟು. ನಾವು ಬಿಚ್ಚು ಮನದಿಂದ ನೋಡಿದಾಗ ಈ ಎರಡನೆ ದೃಷ್ಟಿಯನ್ನೇ ಒಪ್ಪಿಕೊಳ್ಳ 
ಬೇಕು. ಒಂದು ಎಕರೆ ಉತ್ತಮ ಕೃಷಿ ಭೂಮಿಯಲ್ಲಿ ಬಹಳ ದಕ್ಷತೆಯಿಂದ ಆಧುನಿಕ ರೀತಿಯಲ್ಲಿ, 
ಕೃತಕ ಗೊಬ್ಬರಗಳನ್ನೂ, 'ರಾಸಾಯನಿಕಗಳನ್ನೂ ಬಳಸಿ ವ್ಯವಸಾಯಮಾಡಿದಾಗ ಒಂದು 
ವರ್ಷದಲ್ಲಿ ಆ ಪ್ರದೇಶದಲ್ಲಿ ಬೆಳೆದಿರುವ ಸಾವಯವ ಪದಾರ್ಥಗಳ (ಕಾಳು, ಕಾಂಡ, ಎಲೆ, ಬೇರು 


8 


ಪೂರ) ಒಟ್ಟು ಪ್ರಮಾಣಕ್ಕಿಂತ 6-7 ಪಟ್ಟು ಹೆಚ್ಚು ಸಾವಯವ ಪದಾರ್ಥಗಳು ಅದೇ ಒಂದು ವರ್ಷ 
ಕಾಲದಲ್ಲಿ ಪ್ರಕೃತಿಯು ತನ್ನ ರೀತಿಯಲ್ಲಿ ಕೃಷಿ ಮಾಡುತ್ತಿರುವ ಉಷ್ಣ ವಲಯದ ಅರಣ್ಯದಲ್ಲಿ 
ಉತ್ಪತ್ತಿ ಆಗುತ್ತದೆ ಎಂದೂ ಮತ್ತು ಅದೇ ಸಮಯದಲ್ಲಿ ಅದೇ ಪ್ರದೇಶದಲ್ಲಿ ಕೆಲವು ಸಹಸ್ರ 
ಕಿಲೋ ಗ್ರಾಂಗಳಷ್ಟು ಪ್ರಾಣಿಗಳೂ ಜೀವಿಗಳೂ ಜೀವನ ಸಾಗಿಸುತ್ತಿರುತ್ತವೆಂದೂ ವಿಜ್ಞಾನಿಗಳೇ 
ಹೇಳುತ್ತಾರೆ'! ಮಾನವ ಬೆಳೆ ಬೆಳೆಯುತ್ತಿರುವಾಗ ಅಲ್ಲಿಯೇ ಪ್ರಾಣಿಗಳನ್ನು ಬದುಕಲು ಬಿಡ 
ಬಲ್ಲನೇ? ಉತ್ತಮ ಸಾವಯವ ಭರಿತ ಮಣ್ಣಿನಲ್ಲಿ ಹಲವು ವರ್ಗದ ಸೂಕ್ಷ್ಮಾಣು ಜೀವಿಗಳು ಸಾರ 
ಜನಕವನ್ನು, ರಂಜಕವನ್ನು, ವಾಯುವಿನಿಂದ, ಸಾವಯವ ವಸ್ತುಗಳಿಂದ ಮತ್ತು ಹಲವು ಜೀವಿಗಳ 
ಮೃತ ದೇಹದಿಂದ ತೆಗೆದುಕೊಳ್ಳುತ್ತವೆ. ಈ ಸೂಕ್ಷ್ಮಾಣು ಜೀವಿಗಳಲ್ಲಿ ಹಲವು ಮರಗಳ ಬೇರುಗ 
ಳೊಂದಿಗೆ ಸಹ ಜೀವನ ನಡೆಸುವಂತವೂ ಇದ್ದಾವೆ. ಮಣ್ಣಿನಲ್ಲಿ ಸ್ವತಂತ್ರವಾಗಿ 
ಜೀವಿಸುವಂತಹವೂ ಇದ್ದಾವೆ. ಆದರೆ ಎಲ್ಲಾ ಸೂಕ್ಷ್ಮಾಣು ಜೀವಿಗಳು ಬದುಕಲು ಸಾವಯವ 
ವಸ್ತುಗಳು ಮತ್ತು ಇದರಿಂದ ಉಂಟಾಗುವ ಹ್ಯೂಮಸ್‌ ಅಗತ್ಯ. ಈ ಎಲ್ಲಾ ಪರಿಸ್ಥಿತಿ ಒಮ್ಮೆಲೇ 
ಇರುವುದು ದಟ್ಟವಾಗಿ ಬೆಳೆದಿರುವ ವೈವಿಧ್ಯಮಯ ಉಷ್ಣ ವಲಯದ ಕಾಡುಗಳಲ್ಲಿ. ಮರಗಳು 
ನೇರವಾಗಿ ಎತ್ತರಕ್ಕೆ ಬೆಳೆಯಲೂ ಸಹ ಈ ಪರಿಸ್ಥಿತಿ ಅನುಕೂಲ. ಹಾಗಾಗಿ ಆ ಮರಗಳು ಚೆನ್ನಾಗಿ 
ಬೆಳೆದು ಮಾರಲು ಪಕ್ಕವಾದಾಗ ಉತ್ತಮ ಬೆಲೆಯೂ ಬೆಳೆದವರಿಗೆ ಸಿಗುತ್ತದೆ. ಮರಗಳ 
ಆರೋಗ್ಯಕ್ಕೂ ಇದು ಉತ್ತಮ ಪರಿಸರ. 


ಇದಕ್ಕೆ ಬದಲಾಗಿ ಕಾಡನ್ನೆಲ್ಲಾ ಕಡಿದು ಅದರಲ್ಲಿ ಕೈಗಾರಿಕೆಗಳಿಗೆ ಬೇಕಾಗುವ ಕೆಲವೇ 
ಮರಗಳನ್ನು ಹೊರ ತೆಗೆದು ಉಳಿದವುಗಳಿಗೆ ಬೆಂಕಿ ಕೊಟ್ಟು ನಾಶಮಾಡಿ ನಂತರ ಆ ಜಾಗದಲ್ಲಿ 
ಒಂದೇ ಜಾತಿಯ ಮರಗಳನ್ನು ಸಾಲು ಸಾಲಾಗಿ ನೆಟ್ಟಾಗ ಕೆಲವು ಕಾಲ ಚೆನ್ನಾಗಿ ಬೆಳೆದು ಮತ್ತೆ 
ರೋಗ, ಗೆದ್ದಲು ಬಾದೆ ಮುಂತಾದ ತೊಂದರೆಗಳಿಗೆ ಒಳಪಡುತ್ತವೆ. ಇಂತಲ್ಲಿ ಬಿಸಿಲಿನ ತಾಪವೂ 
ಹೆಚ್ಚುತ್ತದೆ. ಮಣ್ಣು ಒಣಗುತ್ತದೆ. ಮರಗಳು ಗಾಳಿಗೆ ಬಲಿಯಾಗುತ್ತವೆ. ಅಂತರ್ಜಲಮಟ್ಟ ಕೆಳಗೆ 
ಹೋಗುತ್ತದೆ. ಸಾವಯವ ವಸ್ತು ಕಡಿಮೆಯಾಗಿ ಆಹಾರ ಚಕ್ರ ಕುಸಿಯುತ್ತದೆ. ಈ ಪರಿಸ್ಥಿತಿಯಲ್ಲಿ 
ಮರಗಳು ಕುಬ್ಬವಾಗಿ ಅಡ್ಡ ರೆಂಬೆಗಳು ಅತಿಯಾಗಿ ಬೆಳೆದು ಗಂಟುಗಳು ಹೆಚ್ಚಾಗುತ್ತದೆ. ಇದ 
ರಿಂದ ಕೀಳು ಮಟ್ಟದ ಮೋಪಾಗಿ ಪರಿವರ್ತನೆ ಹೊಂದಿದ ಮರಕ್ಕೆ ಉತ್ತಮ ಬೆಲೆ ಸಿಗದ ಕಾರಣ 
ಬೆಳೆದವರಿಗೆ ನಷ್ಟವಾಗುತ್ತದೆ. ಕಳೆಗಳ ತೊಂದೆರೆಯೂ ಹೆಚ್ಚು. ಪ್ರಾಣಿಗಳಿಗೆ, ಹಕ್ಕಿಗಳಿಗೆ ಇಂತಹ 
ನಡುತೋಪುಗಳಲ್ಲಿ ಆಹಾರ ಸಿಗದ ಕಾರಣ ಅವು ಮಾನವರು ಕೃಷಿ ಮಾಡಿದ ಹೊಲಗಳನ್ನು ನುಗ್ಗಿ 
ಬೆಳೆ ನಾಶಮಾಡುತ್ತವೆ. ಉರುವಲುಗೆಂದು ಈ ರೀತಿಯಲ್ಲಿ ಕೃಷಿ ಮಾಡಿದ "ನಡುತೋಪು' ನಿಂದ 
10 ವರ್ಷಗಳಿಗೊಮ್ಮೆ ಆದಾಯ ಸಿಗಬಹುದಾದರೆ ಮೋಪಿನ ಮರಗಳನ್ನು ನೆಟ್ಟರೆ 60-70 
ವರ್ಷಗಳು ಬೇಕಾಗುತ್ತದೆ. ಅಂದರೆ ಒಂದು ತಲೆಮಾರಿನ ಜನ ಇನ್ನೊಂದು ತಲೆಮಾರಿನ ಜನಗಳಿಗೆ 
ಉಪಕಾರ ಮಾಡಬಹುದು. 


ಈ ರೀತಿ ಏಕಜಾತಿ ಮರಗಳ ಕೃಷಿಗಿಂತ ಬಹು ಉಪಯೋಗಿ ಮರಗಳಿರುವ ವೈವಿಧ್ಯಮಯ 
ಕಾಡು ಬೆಳೆಸಿ, ಅದರ ವಿವಿಧ ಫಲಪೈರನ್ನು ನಾನಾ ರೀತಿಯಲ್ಲಿ ಉಪಯೋಗಿಸಲು ಮತ್ತು ಸಂಸ್ಕೃ 
ರಿಸಿ ಮಾರಲು ಕಲಿತಾಗ ಗ್ರಾ ಮಸ್ತರಿಗೆ ಹೆಚ್ಚಿನ ಉಪಕಾರ ಆಗುತ್ತದೆ. ನಮ್ಮೂರಿನ ಮರಗಿಡಗಳು 
ಎರಡು ಕಾಲದಲ್ಲಿ ಫಲಕೊಡುತ್ತವೆ. ಬೀಜ ಸಂಗ್ರಹಣ ಈ ಎರಡು ಕಾಲದಲ್ಲಿ ಆಗಬೇಕು. 'ಈ: 


9 


ಬೀಜ ಸಂಗ್ರಹಣ ಕಾಲಗಳೆಂದರೆ (1) ಏಪ್ರಿಲ್‌, ಮೇ ಮತ್ತು (2) ನವೆಂಬರ್‌, ದಶಂಬರ, 
ಜನವರಿ. ಹಲವು ಜಾತಿಗಳನ್ನು ಈ ಕಾಲದಲ್ಲಿ ಸಂಗ್ರಹಿಸಿಡಬಹುದು. ಮತ್ತು ನಮಗೆ ಸಂಗ್ರಹಿಸ 
ಬೇಕಾದ ಫಲ ಬೀಜಗಳಿರುವ ಮರಗಳ ಅಡಿಯಲ್ಲಿ ಬಿದ್ದಿರುವ ದರಳೆಯನ್ನು ಒಟ್ಟು ಮಾಡಿದರೆ 
ಅದರಲ್ಲಿ ಆ ಮರಗಳ ಬೀಜಗಳು ಇರುತ್ತವೆ. ಇದು ಉತ್ತಮ ಕ್ರಮ. ಹೀಗೆ ಒಟ್ಟುಗೂಡಿಸಿದ 
ಬೀಜಗಳನ್ನು ದರಳೆಯ ಒಟ್ಟಿಗೆ ಬಿಸಿಲಿನಲ್ಲಿ ಹರಡಿ ಒಣಗಿಸಬೇಕು. ನಾವು ಕೈಯಿಂದ ಕ್ಕೊದ 
ಬೀಜಗಳನ್ನು ಕೂಡ ಚೆನ್ನಾಗಿ ಒಣಗಿಸಿ ಈ ದರಳೆ ಒಟ್ಟಿಗೆ ಚೆನ್ನಾಗಿ ಮಿಶ್ರಮಾಡಿ ಗೋಣಿಗಳಲ್ಲಿ 
ತುಂಬಿಸಿ ಗೆದ್ದಲು ಮತ್ತು ಇಲಿ ಮುಂತಾದವುಗಳಿಂದ ರಕ್ಷಣೆಕೊಟ್ಟು ದಾಸ್ತಾನು ಇಡಬೇಕು. 
ಮಳೆಗಾಲ ಆರಂಭವಾದೊಡನೆ ನಾವು ಮಿಶ್ರಕಾಡು ಬೆಳೆಸಲು ಉದ್ದೇಶಿಸಿದ ಪ್ರದೇಶದಲ್ಲಿ 5-6 
ಮೀಟರ್‌ ಅಂತರದಲ್ಲಿ, ಒಂದುವರೆ ಮೀಟರ್‌ ಚಚ್ಚದರ, 10 ಸೆ.ಮೀ. ದಪ್ಪವಾಗಿ ಸಿಕಸಿಕ್ಕ 
ರೀತಿಯಲ್ಲಿ ಅಂಕುಡೊಂಕಾಗಿ (ನೇರ ಸಾಲುಗಳು ಬೇಡ) ಕಳಗಳ ರೂಪದಲ್ಲಿ ಈ ಬೀಜಗಳನ್ನು 
(ದರಳೆಯ ಒಟ್ಟಿಗೆ) ಅಗತೆ ಮಾಡಿದ ಭೂಮಿಯ ಮೇಲೆ ಹರಡಬೇಕು. ಈ ಕಳಗಳ ಮೇಲೆ 
ಮುಳ್ಳಿನ ಗಿಡಗಳ ರೆಂಬೆಗಳನ್ನು ಕಡಿದು ಹರಡಬೇಕು. ಇದರಿಂದಾಗಿ ಪ್ರಾಣಿಗಳು ಮೊಳಕೆಯನ್ನು 
ತಿನ್ನದಂತೆಯೂ ಜನರೂ ಪ್ರಾಣಿಗಳೂ ಆ ಕಳಗಳ ಮೇಲೆ ಅಡ್ಡಾಡಿ ಚದುರಿಸದಂತೆಯೂ 
ಆಗುತ್ತದೆ. ಅಲ್ಲದೆ ಗಾಳಿ, ಮಳೆ ನೀರು ಆ ದರಳೆ ಪಾತಿಗಳನ್ನು ಚೆಲ್ಲಾಡದಂತೆ ರಕ್ಷಣೆಯೂ 
ಸಿಗುತ್ತದೆ. ಈ ಪುಸ್ತಕದಲ್ಲಿ ಹೆಸರಿಸಿದ ಹೆಚ್ಚಿನ ಸಸಿಗಳು ಈ ರೀತಿಯ ಕೃಷಿಗೆ ಒಗ್ಗುತ್ತವೆ. ಈ ರೀತಿ 
ಯಲ್ಲಿ ಬಿತ್ತಿದರೆ ನಾವು ಪ್ರಕೃತಿಯ ಪದ್ಧತಿಯನ್ನು ಅನುಸರಿಸಿದಂತೆ ಆಗುತ್ತದೆ. ಇಂತಹ ಪದ್ಧತಿ 
ಯಲ್ಲಿಹಲವು ಜಾತಿಯ ಗಿಡಗಳು ಗುಂಪಾಗಿ ಬೆಳೆದು ಒಂದನ್ನೊಂದು ಆಧರಿಸಿ ಬೆಳೆಯುತ್ತದೆ. 
ಹೊರ ದೇಶಗಳಿಂದ ತಂದ ಮರದ ಬೀಜಗಳು ಈ ರೀತಿಯಲ್ಲಿ ಹರಡಿದರೆ ಮೊಳಕೆ ಒಡೆಯುವುದು 
ಪ್ರಯಾಸವಾಗಬಹುದು. ಆದರೆ ನಮ್ಮ ಊರಿನ ಮರಗಳ ಜಾತಿಗೆ ಅಂತಹ ತೊಂದರೆ ಏನೂ 
- ಬರುವುದಿಲ್ಲ. ಈ ಲೇಖನದಲ್ಲಿ ಕೊಟ್ಟಂತಹ ಪಟ್ಟಿಯನ್ನು ಚೆನ್ನಾಗಿ ಗಮನಿಸಿರಿ. ಅದರಲ್ಲಿ 
Euphorbiaceae, Cesalpinea, 11೧7058008, Leguminoseae, Apocynacea¢ , Papilionoideae 

ಕುಟುಂಬದ ಹೆಸರುಗಳನ್ನು ಬರೆದ ಕಲಮುನ ಎದುರು ಹೆಸರಿಸಿದ ಸಸಿಗಳು ಮಿಶ್ರ ರೀತಿ 
ಯಲ್ಲಿ ಪ್ರತಿ ಹೆಕ್ಟೇರ್‌ನಲ್ಲಿ ಕೆಲವಾದರೂ ಇದ್ದರೆ ಉತ್ತಮ: ಕಾರಣವೆಂದರೆ ಈ ಸಸಿಗಳ 
ಬೇರಿನಲ್ಲಿ ಸಹಜೀವನ ನಡೆಸುತ್ತಿರುವ ಸೂಕ್ಷ್ಮಾಣು ಜೀವಿಗಳು ವಾತಾವರಣದಿಂದ ಸಸ್ಕ 
ಪೋಷಕಗಳನ್ನು ತಯಾರಿಸಿ ಇತರ ಗಿಡಗಳು ಚೆನ್ನಾಗಿ ಬೆಳೆಯಲು ಸಹಾಯ ಮಾಡುತ್ತ ವೆ. ಪ್ರತಿ 
ಗ್ರಾಮಗಳಲ್ಲಿ ಈ ರೀತಿಯ ಮಿಶ್ರಕಾಡುಗಳನ್ನು ಬೆಳೆಸುವುದು ಗ್ರಾಮದ ಹಿತ ದೃಷ್ಟಿಯಿಂದ 
ಅಗತ್ಯವಿದೆ. 

ಈ ಬರಹದ ಒಟ್ಟಿಗೆ ಇರುವ ಪಟ್ಟಿಗಳಲ್ಲಿ ಇಂಗ್ಲೀಷ್‌ ಮತ್ತು ಕನ್ನಡದಲ್ಲಿ ಗಿಡಗಳ 
ಹೆಸರುಗಳನ್ನು ಬರೆದಿದೆ. ಆ ಸಸಿಗಳು ಮಾನವರಿಗೆ ಯಾವ ರೀತಿಯಲ್ಲಿ ಉಪಕಾರಿಗಳಾಗಿವೆ 
ಎಂಬುದನ್ನು ಕೂಡ ವಿವರಿಸಿದೆ. ಆದರೆ ಈ ಗಿಡಗಳ ಸಂಪೂರ್ಣ ವಿವರಗಳನ್ನು ಕೊಡಲಾಗಿದೆ 
ಎಂದು ತಿಳಿದುಕೊಳ್ಳಬಾರದು. ಈ ವಿವರಣೆಗಳ ಮುಖ್ಯ ಉದ್ದೇಶವೆಂದರೆ ಮರಗಳ ವಿಚಾರದಲ್ಲಿ 
ಕುತೂಹಲ ಮೂಡಿಸುವುದಾಗಿರುತ್ತದೆ. ಒಂದನೇ ಪಟ್ಟಿಯಲ್ಲಿನ ಗಿಡಗಳ ಹೆಸರುಗಳು 
ಎರಡನೆಯ ಪಟ್ಟಿಯಲ್ಲಿಯೂ ಹಲವು ಇವೆ. ಎರಡನೆಯ ಪಟ್ಟಿಯಲ್ಲಿ ಹೆಸರಿಸಿದ ಗಿಡಗಳು ಬೇಲಿ 


10 


ಯಾಗಿಯೂ ಇತರ ಗಿಡಗಳ ಅಡಿಯಲ್ಲಿಯೂ, ನೆರಳಿನಲ್ಲಿಯೂ, ಒತ್ತೊತ್ತಾಗಿ ದುಸ್ತರ 
ಪರಿಸ್ಥಿ ತಿಗಳಲ್ಲಿಯೂ ಬೆಳೆಯಬಲ್ಲ ಗಿಡಗಳನ್ನು ಗುರುತಿಸಲು ಅನುಕೂಲವಾಗುವಂತೆ ಮಾಡುವ 
ಉದ್ದೇಶದಿಂದ ಪಟ್ಟಿ ಮಾಡಿದ್ದಾಗಿರುತ್ತದೆ. ಕೀಳು ದರ್ಜೆ ಭೂಮಿಗಳಲ್ಲಿಯೂ ಕೂಡ ಈ ಎರಡನೆ 
ಪಟ್ಟಿಯ ಗಿಡಗಳು ಸುಲಭವಾಗಿ ಸ್ಥಾಪನೆಗೊಳ್ಳುತ್ತವೆ. ಹೀಗೆ, ಕಷ್ಟಗಳನ್ನು ಸಹಿಸಬಲ್ಲ ಸಸಿಗಳು 
ಸ್ಥಾಪನೆಗೊಂಡ ಮೇಲೆ ಆ ಪ್ರದೇಶವು (ಕೆಲವು ಸಮಯದ ಮೇಲೆ) ಹೆಚ್ಚು ಸಾವಯುವ 
ವಸ್ತುಗಳನ್ನು ಹೊಂದುವುದರಿಂದ ಮಣ್ಣು ಉತ್ತಮಗೊಂಡು ಉತ್ತಮ ಜಾತಿಯ ಮತ್ತು ಎತ್ತರಕ್ಕೆ 
ಬೆಳೆಯುವ ಇತರ ಜಾತಿಯ ಮರಗಳನ್ನು ನೆಟ್ಟು ಬೆಳೆಸಲು ಅನುಕೂಲವಾಗುತ್ತದೆ. ಆದರೆ 
ಎತ್ತರಕ್ಕೆ ಬೆಳೆದ ಮರಗಳ ಅಡಿಯಲ್ಲಿಯೂ ಇತರ ಕುಬ್ಬ ಕುರುಚಲು ನೆರಳಿನಲ್ಲಿ ಬೆಳೆಯ ಬಲ್ಲ 
ಗಿಡಗಳೂ ಇರಬೇಕು. ಇಲ್ಲವಾದರೆ ಈ ಎತ್ತರದ ಮರಗಳಿಂದ ತೊಟ್ಟುವ ಮಳೆ ಹನಿಗಳು ನೇರ 
ವಾಗಿ ಭೂಮಿಗೆ ಬಡಿದು ಮಣ್ಣಿನ ಸವಕಳಿ ಹೆಚ್ಚಾಗುವುದಲ್ಲದೆ ಸಸ್ಮ ಪೋಷಕಗಳೂ, ಸಾವಯವ 
ವಸ್ತುಗಳೂ ಕೊಚ್ಚಿ ಹೋಗುತ್ತವೆ. ಹೀಗಾಗಿ ಮಣ್ಣು ಸಾರವನ್ನು ಕಳೆದುಕೊಂಡು ಬೇರು ಮೇಲಕ್ಕೆ 
ಕಾಣಿಸಿಕೊಂಡು ಸಸಿಗಳು ಚೆನ್ನಾಗಿ ಬೆಳೆಯುವುದಿಲ್ಲ. ನಮ್ಮ ಕಾಡುಗಳಲ್ಲಿ ಈ ಅಡಿಪದರ 
ಸಸಿಗಳನ್ನು ಕೂಡ ಅತಿ ಜಾಗ್ರತೆಯಿಂದ ನಿರ್ವಹಿಸಿ ಉಳಿಸಬೇಕು. ಮಾನವರು, ಪ್ರಾಣಿ, ಪಕ್ಷಿಗಳು 
ತಿನ್ನುವಯೋಗ್ಯ ಹಣ್ಣನ್ನು ಹಲವು ಮುಳ್ಳಿನ ಗಿಡಗಳು ಕೊಡುತ್ತವೆ. ಈ ಮುಳ್ಳಿನ ಗಿಡಗಳ ಮೇಲೆ 
ಸುರಕ್ಷಿತವಾಗಿ ಹಲವು ಸಣ್ಣ ಹಕ್ಕಿಗಳು ಗೂಡು ಕಟ್ಟಿ ಸಂಸಾರ ಮಾಡುತ್ತವೆ. ಕ್ರಿಮಿ ಕೀಟಗಳನ್ನು 
ನಿಯಂತ್ರಣ ಮಾಡುವಲ್ಲಿ ಮತ್ತು ಪರಾಗ ಸ್ಪರ್ಶ ಕ್ರಿಯೆಯಲ್ಲಿ ಈ ಸಣ್ಣ ಹಕ್ಕಿಗಳ ಪಾತ್ರ ಬಲು 
ದೊಡ್ಡದು. ತನ್ನ ಸಣ್ಣ ಮರಿಗಳ ಹೊಟ್ಟೆ ತುಂಬಿಸಲು ತಾಯಿ ಮತ್ತು ತಂದೆ ಹಕ್ಕಿಗಳು 
ಸಾವಿರಗಟ್ಟಲೆ ಹುಳಗಳನ್ನು ಬೇಟೆಯಾಡಿ ನಾಶ ಮಾಡುತ್ತವೆ. 


ದಕ್ಷಿಣ ಅಭಿಮುಖವಾಗಿ ಮಾಲಿರುವ ಗುಡ್ಡ ಪ್ರದೇಶ ಹೆಚ್ಚಾಗಿ ಕುರುಚಲು ಕಾಡನ್ನು 
ಹೊಂದಿರುತ್ತದೆ. ಇಂತಹ ಪ್ರದೇಶಗಳಲ್ಲಿ ಉತ್ತಮ ಮೋಪಿನ ಮರಗಳನ್ನು ಬೆಳೆಯುವುದು 
ಪ್ರಯಾಸಕರ. ತೆಂಕು ಮಾಲಿದ ಇಂತಹ ತಪ್ಪಲುಗಳು ಗಾಳಿಯ ಹೊಡೆತಕ್ಕೂ ಹೆಚ್ಚು ಗುರಿ 
ಯಾಗುತ್ತವೆ. ಹಾಗಾಗಿ ಇಲ್ಲಿ ಹುಲ್ಲುಗಾವಲು, ಕುರುಚಲು ಮರಗಳು ಮತ್ತು ಔಷಧೀಯ 
ಸಸಿಗಳನ್ನು ಬೆಳೆಸಲು ಯೋಚಿಸಬಹುದು. ಬೇಸಿಗೆಯಲ್ಲಿ ಎಲೆ ಉದುರಿಸುವ, ನೀರಿನ 
ಒತ್ತಡವನ್ನು ತಡೆದುಕೊಳ್ಳುವ ಜಾತಿಗಳನ್ನು ಇಲ್ಲಿ ನೆಡಬಹುದು. 


ಗ್ರಾಮೀಣ ಜನರು ತಮ್ಮ ಉಪಯೋಗಕ್ಕೆಂದು ಕಾಡುಗಳಿಂದ, ಮರಗಳು ಉದುರಿಸಿದ 
ಹಣ್ಣಾದ ಎಲೆಗಳನ್ನು (ದರಳೆ) ಒಟ್ಟು ಗೂಡಿಸಿ ತಮ್ಮ ಮನೆಗಳಿಗೆ ತರುವುದುಂಟು. ಹೀಗೆ ಮಾಡು 
ವಾಗ ಕಾಡುಗಳ ತಳದಲ್ಲಿ ಬಿದ್ದಂತಹ ಎಲ್ಲಾ ದರಳೆಯನ್ನು ಸಂಪೂರ್ಣ ಗುಡಿಸಿ ತರಬಾರದು. 
ಕಾಡಿನ ತಳದಲ್ಲಿ ಬಿದ್ದಂತಹ ಹಣ್ಣೆಲೆಗಳ ಒಟ್ಟಿಗೆ ಆ ಕಾಡಿನಲ್ಲಿ ಮಾಗಿದಂತಹ ಬೀಜಗಳೂ ಕೂಡ 
ನೆಲಕ್ಕೆ ಉರುಳಿ ಸೇರಿಕೊಂಡಿರುತ್ತದೆ. ಹಾಗಾಗಿ ಕಾಡಿನ ತಳದಲ್ಲಿನ ಸಂಪೂರ್ಣ ದರಳೆಯನ್ನು 
ಒಟ್ಟು ಗೂಡಿಸಿ ತೆಗೆದುಕೊಂಡು ಹೋದರೆ ಮುಂದಕ್ಕೆ ಸಸಿಗಳು ವೃದ್ಧಿ ಆಗಲು ಸಾಧ್ಯವಾಗುವು 
ದಿಲ್ಲ. ದರಳೆಯನ್ನು ಆರಿಸುವಾಗ ಸ್ವಲ್ಪ ದರಳೆ ಅಲ್ಲಿಯೇ ಬಿಟ್ಟು ಅದರ ಮೇಲೆ ಗುರುತಿಗಾಗಿ 
ಮುಳ್ಳಿನ ರೆಂಬೆಗಳನ್ನು ಕಡಿದು ಹಾಕಿದರೆ ಮರಗಳ ಸಂತಾನ ಅಭಿವೃದ್ಧಿ ಮುಂದಿನ ವರ್ಷಗಳಲ್ಲಿ 
ಚೆನ್ನಾಗಿ ಆಗುತ್ತದೆ. ಇನ್ನು ಜಾನುವಾರುಗಳನ್ನು ಗುಡ್ಡೆಗೆ ಎಬ್ಬ ಮೇಯಿಸದೆ, ಉದ್ದದ 


11 


0೧೦7 


ಹಗ್ಗಗಳಿಂದ ಗೂಟಗಳಿಗೆ ಕಟ್ಟಿ ಮೇಯಿಸಿದರೆ 2-3 ವರ್ಷಗಳೊಳಗೆ ಸಾಕಷ್ಟು ಹಸಿ ಹುಲ್ಲು ಹಲವು 
ಪಟ್ಟು ಹೆಚ್ಚು ಬೆಳೆದದ್ದು ದಾಖಲೆಗಳಾಗಿವೆ. ಕಾಡುಗಳಿಗೆ, ಹುಲ್ಲುಗಾವಲುಗಳಿಗೆ ಬೆಂಕಿ ಕೊಡುವ 
ಸಂಪ್ರದಾಯ ನಮ್ಮ ಜಿಲ್ಲೆಯ ಕೆಲವೆಡೆಗಳಲ್ಲಿ ಇದೆ. ಇದನ್ನು ಸಂಪೂರ್ಣ ನಿಲ್ಲಿಸಬೇಕು. ಮರದ 
ಅಡ್ಡ ರೆಂಬೆಗಳನ್ನು ಕೆಲವು ಕಾರಣಗಳಿಂದಾಗಿ ಕಡಿಯಬೇಕಾಗುತ್ತದೆ. ಹೀಗೆ ಮಾಡಲು ಉತ್ತಮ 
ಕಾಲ ಫೆಬ್ರವರಿ ತಿಂಗಳು. ಹೀಗೆ ಗೆಲ್ಲುಗಳನ್ನು ಸವರುವಾಗ ಜೀವಂತ ಗೆಲ್ಲುಗಳನ್ನು ಮೂರನೆ 
ಒಂದಂಶವಾದರೂ ಕಡಿಯದೆ ಮರದಲ್ಲಿಯೇ ಉಳಿಸಬೇಕು. ಮೋಷಿನ ಮರಗಳು ನೆಟ್ಟಗೆ ಬೆಳ 
ಯುವಂತೆ ಗೆಲ್ಲುಗಳನ್ನು ಸವರಬೇಕು. ನೆಟ್ಟಗೆ ಬೆಳೆಯುವ ಕೊಡಿಯನ್ನುಳಿಸಬೇಕು. ಬೇಸಿಗೆಯಲ್ಲಿ 
ಎಲೆ ಉದುರಿಸುವ ಜಾತಿ ಮರಗಳು ಕಾಡುಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇದ್ದರೆ ಮಣ್ಣಿನಲ್ಲಿ 
ಬೇಸಿಗೆ ತಿಂಗಳುಗಳಲ್ಲಿ ಉಷ್ಣತೆ ಏರದಂತೆ `ಬಿದ್ದ ಎಲೆಗಳಿಂದ ರಕ್ಷಣೆ ಸಿಗುತ್ತದೆ. ತೇವಾಂಶ 
ನಿಯಂತ್ರಣ ಕೂಡ ಉತ್ತಮಗೊಳ್ಳುತ್ತದೆ. 

ಮರಗಳ ಆಶ್ರಯ ಪಡೆದು ಮಾನವ ವಿಕಾಸಗೊಂಡ. ನಂತರ ಕೃಷಿ ಮಾಡಲು ಕಲಿತ. ಬೃಹತ್‌ 
ಕೈಗಾರಿಕೆಗಳನ್ನೂ ಕಾಲ ಕ್ರಮೇಣ ನಿರ್ಮಿಸಿದ. ಅದ್ಭುತ ವೇಗದಲ್ಲಿ ಚಲಿಸುವ ಯಂತ್ರಗಳನ್ನು . 
ಸಂಪರ್ಕ ಸಾಧನಗಳನ್ನು ಕಂಡುಹಿಡಿದ. ಅಣುಶಕ್ತಿಯನ್ನು ಉಪಯೋಗಿಸಲು ಕಂಡುಕೊಂಡ. ತನ್ನ 
ಸಾಮರ್ಥ್ಯದಿಂದ ತಾನೇ ಸನ್ಮೋಹಿತನಾಗಿ ತನ್ನ ಶಕ್ತಿಯನ್ನು ದುರುಪಯೋಗ ಪಡಿಸಿದ. ಆದರೆ 
ಈಗ ಅವನಿಗೆ ಅರಿವು ಮೂಡುತ್ತಿದೆ. ತನ್ನ ಜೀವನವನ್ನು ಸುಗಮಗೊಳಿಸಬೇಕಾದರೆ ಇತರ 
ಜೀವಿಗಳನ್ನು (ಮುಖ್ಯವಾಗಿ ಮರಗಳನ್ನು) ಉಳಿಯ ಬಿಟ್ಟು ಅವುಗಳೊಂದಿಗೆ ಸಹಜೀವನ 
ನಡೆಸುವುದರಲ್ಲಿ ಗುಟ್ಟು ಅಡಗಿದೆ ಎಂದು ತಿಳಿದುಕೊಂಡಿದ್ದಾನೆ. ಮರಗಳು ಕೈಗಾರಿಕೆಗಳ ಬಳಕೆಗೆ 
ಬೇಕಾಗುವ ಕಚ್ಚಾ ವಸ್ತುಗಳಲ್ಲ. ಗನಿಗಳಿಂದ ಕೈಗಾರಿಕೆಯ ಅಗತ್ಯತೆಗಳನ್ನು ಹೊರತೆಗೆದಂತೆ 
ಕಾಡುಗಳಿಂದ ಮರಗಳನ್ನು ಕಡಿಯಬಾರದು. ಮಾನವರಿಂದ ತಯಾರಿಸಲ್ಪಡುವ ಯಾವ 
ವಸ್ತುಗಳೂ ಸಹ ಈ ಜಗತ್ತಿನ ಇತರ ಜೀವಿಗಳಿಗೆ ಅಗತ್ಮವಲ್ಲ. ಆದರೆ ಇತರ ಜೀವಿಗಳು 
ಮನುಷ್ಯನ ಜೀವನಕ್ಕೆ ಅಗತ್ಯವುಳ್ಳ ಹಲವು ವಸ್ತುಗಳನ್ನು ಕೊಡುತ್ತಿವೆ. ಮರಗಳು ಮಾನವರ ಉಳಿ 
ವಿಗೆ ಅಗತ್ಯವಿರುವ ಪ್ರಾಕೃತಿಕ ರಚನೆ. ಇದನ್ನು ನಾವು ತಿಳಿದುಕೊಂಡಾಗ ಮಾತ್ರ ಮರಗಳ ಮಹತ್ವ 


ಅರ್ಥವಾದೀತು. 


DS VE NE 


ಕನ್ನಡದ ಹೆಸರು* ಉಪಯೋಗಕರ ಅಂಶಗಳು 
ಗ ಾರಾರಾಣಾ ಕಾಣಾ 
ಪಟ್ಟಿ ನಂಬ್ರ -1 
1) ಕಾಚು, ಖದಿರ : ಬಣ್ಣ ಹಾಕಲು, ಔಷಧ, ಗೋಂದು, ಬಣ್ಣ, ಮರ 
ಬಹಳ ಘಟ್ಟಿ, ಗಾಡಿಗಳಿಗೆ. 
2) ಸೀಗೆ : ಪಸೆ ತೆಗೆಯಲು, ತೊಗಟೆಯಿಂದ ಬಣ್ಣ, ಚಿಗುರು 


ತಿನ್ನಬಹುದು, ಮದ್ದು ಮಾಡಲು, ಬೇಲಿ 
* ಇಂಗ್ಲಿಷ್‌ನಲ್ಲಿ ವೈಜ್ಞಾನಿಕ ಹೆಸರುಗಳೂ ಹಿಂದಿನಿಂದ ಕೊಟ್ಟಿದೆ - ಗಮನಿಸಿ ಪುಟ. 27 ನೋಡಿ 


12 De 


03537 


3) ಬಿಲ್ವು, ಬಿಲ್‌ಪತ್ರೆ 


4) ಅರಸಿನ ತೇಗ, ಯತ್ತೆಗೆ 


5) ಮಂಜಟ್ಟ 


6) ಆನೆ ಕತ್ತಾಳಿ, 


ಭೂತಾಳೆ ಮುಂಡಿ, 


7) ಆನೆ ಕತ್ತಾಳಿ 
8) ಗುಗ್ಗುಳ ಧೂಪ 


9) ಲೋಳೆ ಸರ, ಕುಮಾರಿ 


10) 


11) 


ಬಾಗಿ 
ಸಪ್ತಪರ್ಣಿ, ಹಾಲೆ 


ತುಗ್ಗುಲಿ, ಚಿಗರೆ 


ಬಿಳಿ ಬಾಗಿ 
ಅಜ್ಜನ ಪಟ್ಟಿ 


ದೀವಿಗುಜ್ಜೆ 


ಎಳೇ ಹಣ್ಣು ಕಶಾಯ, ಗೋಂದು ಬಣ್ಣದೊಡನೆ 
ಬೆರೆಸಿದರೆ ಕಾಂತಿ ಹೆಚ್ಚುತ್ತದೆ. 
ಎಲೆಗಳು ಮೇವು, ಉತ್ತಮ ಮರ, ಗೆದ್ದಲಿನಿಂದ 


ರಕ್ಷಣೆ ಬೇಕು. 


ತಿರುಳು ಚಂದನ ಮರದಂತೆ ಹೋಲುವ ಉತ್ತಮ ಮರ. 
ಮರ ಕಶಾಯವಾಗಿ ಉಪಯೋಗ, ಬೀಜ ತೂಕಕ್ಕೆ 
ಉಪಯೋಗ. 

ಹಸಿರು ವರ್ಣ ಜಾತಿ, ಉತ್ತಮ ನಾರು, ಎಲೆಯಲ್ಲಿ ಇರುವ 
ಎಣ್ಣೆ ಗೆದ್ದಲಿನಿಂದ ರಕ್ಷಣೆ ಕೊಡುತ್ತದೆ. 

ನೀಲಿ ಹಸುರು ಬಣ್ಣದ ಜಾತಿ, ನಾರು ಒರಟು ಆದರೆ ಘಟ್ಟಿ. 
ಮದ್ದು, ಸುಗುಂಧ ಗೋಂದು / ಮೆಯಣ, ಮಧ್ಯಮ 
ಗುಣದ ಮೋಪು ಎಲೆ ಚರ್ಮ ರೋಗಕ್ಕೆ 

"ಎಕ್ಸ್‌ರೇ' ವ್ರಣಕ್ಕೆ ಉಪಕಾರಿ, ಕ್ಷಯ ಮದ್ದು 

ಬಣ್ಣ ತೆಗಯುತ್ತಾರೆ. ಹೂವ್ರು ತೊಟ್ಟು, ಉಪ್ಪಿನಕಾಯಿ 
ಉತ್ತಮ ಮೋಪು, ಹಸಿರೆಲೆ ಗೊಬ್ಬರ 

ತೊಗಟೆ ಮದ್ದು, ಮರ ಸಾಧಾರಣ, ಪ್ಲೈವುಡ್‌, 
ಬೆಂಕಿಕಡ್ಡಿ, ಮಸಿ ಮಾಡಲು 

ಘಟ್ಟಿ ಮೋಪು, ಉತ್ತಮ ಹಸುರೆಲೆ ಗೊಬ್ಬರ, 
ಎಲೆಯನ್ನು ಚ ಹುಡಿಗೆ ಕಲಬೆರಕೆ ಇದೆ. 

ಉತ್ತಮ ಮರ, ಹಸಿರು ಗೊಬ್ಬರ 

ಹೃದಯ ರೋಗಕ್ಕೆ ಮದ್ದು, ಬೀಜ ಭೇದಿ ಮದ್ದು 
ತೊಗಟಿಯ ಹಾಲು ವಿಷ, ನಾರು ತೆಗೆಯಬಹುದು. 
ತೊಗಟೆಯಿಂದ ಉತ್ತಮ ನಾರು ಸಿಗುತ್ತದೆ, 

ಕಾಯಿ ತಿನ್ನಲು 

ಎಲೆ ಮೇವು, ಕಾಯಿ /ಹಣ್ಣು ಆಹಾರ 


): ಬಹು ಉಪಯೋಗಿ ಮರಗಳು 


13 


18) ಹಲಸು ) ಬಹು ಉಪಯೋಗಿ 

19) ಬೋದಿನೆ, ಬೋದೆ : ಬೇರು ಜ್ವರಕ್ಕೆ, ವಾತರೋಗಗಳಿಗೆ, ಎಲೆ ತಿನ್ನಲು, 
ಕಾಯಿಯಿಂದ ಹಳದಿ ಬಣ್ಣ 

20) ಸರಳಿ, ಸಲ್ಲೆ, ವಾಲಕ : ಹಣ್ಣು ತಿನ್ನಬಹುದು, ಮರ ಮನೆ ಮಾಡು ಕೆಲಸಕ್ಕೆ 

21) ಬಿಲ್ವಾರ, ಪುಳಿ ಬಾನಿ : ಎಲೆ ಮೇವು, ಗೋಂದು-ತೊಗಟೆ ಗಾಯದಿಂದ, 
ತೊಗಟೆ ಮಾದಕ ಪಾನೀಯಕ್ಕೆ, ಮರ ಉತ್ತಮ 

22) ಶತಮೂಲಿ, ಹಲವು : ಮದ್ದು - ಬಳ್ಳಿ, ಗಡ್ಡೆ 


ಮಕ್ಕಳ ತಾಯಿ 

23) ಕಹಿಬೇವು : ಬಹು ಉಪಯೋಗಿ, ನಮ್ಮ ಊರಿನ ಬೀಜ ಮೊಳಕೆ 
ಬರುವುದಿಲ್ಲ (ಕ್ರಿಮಿ ಬಾಧೆಯಿಂದ) 

24) ಮುಳ್ಳು ಬೂರುಗ : ಮರ ಬೆಂಕಿ ಕಡ್ಡಿಗೆ ಉತ್ತಮ, ಹತ್ತಿ ಕೋಡು ಒಡೆದು 
ಕೊಯಿಲಿಗೆ ಸಿಗುವುದಿಲ್ಲ 

25) ಉದ್ದ ಕೋಡಿನ, : ಮರ ಕೀಳು ಮಟ್ಟದ್ದು, ಹತ್ತಿ, ಉತ್ತಮ, 

ಮುಳ್ಳು ಇಲ್ಲದ ಬೂರುಗ ಕೊಯಿಲಿಗೆ ಸಿಗುತ್ತದೆ 

26) ಮಂದಾರ ಜಾತಿ 

27 ಮಂದಾರ ಜಾತಿ ) ಉತ್ತಮ ಮಕರಂದ, ಎಲೆ ಮೇವು, ಸಾಧಾರಣ ಮೋಪು. 

28) ಮಂದಾರ ಜಾತಿ ) ? - | ಕ 


29) ಅರಸಿನ ಮಂದಾರ ): ಉತ್ತಮ ಮಕರಂದ, ಎಲೆ ಮೇವು, ಸಾಧಾರಣ ಮೋಪು. 
30) ಕೆಂಪು ಮಂದಾರ ಕೆ | ಕ 8 


31) ಮುಳ್ಳು ಬಿದಿರು, : ಬೇಲಿ, ಮನೆ ಕಟ್ಟಲು, ಆಹಾರ 
ಹೆಬ್ಬಿದಿರು 
32) ಆಸಾನ, ಏಕದಿವಿ, : ಮರ ಸಾಧಾರಣ ಮೋಪು, ಎಲೆ ಮೇವು, ಹಣ್ಣು ತಿನ್ನಲು 
ಗೋಜೆ ಯೋಗ್ಯ, ತೊಗಟೆ ಕಷಾಯ, ವೈರಸ್‌ ನಿಯಂತ್ರಿಸುವ 
ಶಕ್ತಿ ಇದೆ. 
33) ತಾಳೆ ಮರ : ಮರದ ಎಲ್ಲಾ ಭಾಗವು ಉಪಯೋಗಿ 


14 


34) ಫಾಲಾಶ, ಮುತ್ತುಗ 


35) ಬೆತ್ತ (ಸಣ್ಣ ಬೆತ್ತ) 
36) ನಾಗಬೆತ್ತ, ಹೆಬ್ಬೆತ್ತ 
37) ಜಡ್ಡು ಬೆತ್ತ 

38) ಮರಸುತ್ತು ಬಳ್ಳಿ 

39) ಹಾಲ್ಮಡ್ಡಿ 

40) ಕುವ್ವ, ಮಲೆ ಹೊನ್ನೆ 


41) ಬೊಬ್ಬಿ, ಇರೈ, 
ಕಲಹೊನ್ನೆ 

42) ಹೊನ್ನೆ 

43) ದಡ್ಡಾಲ 


44) ಪನೋಳಿ, ಶ್ರೀ ತಾಳೆ 


45) ಬಯಿನೆ, ಈಂದು 


46) ಇಟ್ಟೇವು, ವಿಷಮಧಾರಿ : 


ಗಿಡ 
47) ಗಂಟು ಬಾರಂಗಿ 


48) ತಲೆ ಜಡಾರಿ, ನೆಲಕುಮ: 


49) ಹಟ್ಟರ್ಣಿಕೆ 


50) ದಾಲ್‌ಚೀನಿ 


ಮೋಪು ನೀರಿನಲ್ಲಿ ಉಳಿಯುತ್ತದೆ. ಗೋಂದು ಮದ್ದು, 
ಬೀಜ + ಲಿಂಬೆರಸ ಚರ್ಮವ್ಮಾಧಿಗೆ 
ವಿವಿಧ ಉಪಯೋಗ 


ವಿವಿಧ ಉಪಯೋಗ 

ಎಲೆಗಳು ಚರ್ಮ ವ್ರಣಗಳಿಗೆ, ಹೊಟ್ಟೆಗೆ ಔಷಧ 
ಗೋಂದು, ಕೈಗಾರಿಕೆ ಬೇಡಿಕೆ ಇದೆ, ಘಟ್ಟಿ ಮೋಪು 
ಮೋಪು ದೋಣಿಗಳಿಗೆ ಉಪಯೋಗ, ಮನೆಗೆ 
ಸಾಧಾರಣ ಮೋಪು 

ಘಟ್ಟಿ ಮೋಪು. 


ಕೈಗಾರಿಕೆಗೆ ಕಾಯಿಯ ಎಣ್ಣೆ ಬೇಡಿಕೆ, ಉತ್ತಮ ಮೋಪು - 
(ನೀರು ಬೀಳದಿದ್ದರೆ) 

ತೊಗಟೆಯಿಂದ ಉತ್ತಮ ನಾರು, ಬೀಜದಿಂದ 

ಗೋಂದು, ಮೋಪು ಸಾಧಾರಣ 

ಎಲೆ ಕೊಡೆಯಾಗಿ ಉಪಯೋಗ, ಎಲೆತೊಟ್ಟು ಕಾಗದ ನಾರು, 
ಬೀಜ ಆನೆ ದಂತದ ಬದಲಿಗೆ ಸಣ್ಣ ಕೆಲಸಕ್ಕೆ ಉಪಯೋಗ 
ಬಲು ಉಪಯೋಗಿ, ಹಾಳೆಯಿಂದ ಬಹಳ ಘಟ್ಟಿ 

ನಾರು ಸಿಗುತ್ತದೆ. 

ಔಷಧ 


ಔಷಧ 

ಔಷಧ 

ಉತ್ತಮ ಮೋಪು, ತೊಗಟೆ ರಸ ಮುರಿದ ಎಲುಬು 
ಜೋಡಿಸಲು ಲೇಪ 

ಔಷಧ, ಪರಿಮಳ ವಸ್ತು, ಆಹಾರ ಮತ್ತು 


15. 


51) 
52) 


62) 


63) 


64) 


65) 


ಲವಂಗ ಪಟ್ಟಿ 
ಚಬುಕಿನ ಮರ 


ಗಾಳೀ ಮರ 
ಚಕ್ಕೋತ್ರ ಫಲ 
ಮಾದಳ ಫಲ 
ಕಾಲಾಂಡ್ರಿಯ 
ಬಿಳಿ ದೇವದಾರಿ, 
ಬಿಳಿ ಬುಡ್ಲಿಗೆ 


ಕುಂಚಿಗನ ಮರ 


ಕರಿಯ ಕರಿಮರ, 
- ಎಬೋನಿ 


ಸಂಸ್ಕೃತ - ತಿಂದುಕ 


ಬೀಟಿ (ರೋಸ್‌ವುಡ್‌) : 
ತೂತಿಲ್ಲದ ಬಿದಿರು, 


ಕಿರು ಬಿದಿರು 
ಕಾಡು ಕನಿಗಿಲ 


ಎಣ್ಣೆ ಮರ 
ದಂಡ್ಲೆ ಮರ,: 


ಭೂತರುದ್ರಾಕ್ಸೆ 
ಹುಣಸೇ ಬಳ್ಳಿ 


ತಾಂಬೂಲಗಳಲ್ಲಿ ಮಸಾಲೆ ಪದಾರ್ಥ 

ಔಷಧ, ತಾಂಬೂಲ, ಮಸಾಲೆ ಪದಾರ್ಥ 

ಉರುವಲು, ಹೊಟ್ಟೆನೋವಿಗೆ ಎಲೆ ಕಶಾಯ, ತೊಗಟೆ 
ಕಶಾಯ ಭೇದಿಗೆ 

ಹಣ್ಣು ತಿನ್ನಲು, ಎಲೆ ಕಶಾಯ ಕೆಮ್ಮಿಗೆ 

ಔಷಧ 

ಹಸುರೆಲೆ ಗೊಬ್ಬರ, ಉರುವಲು, ಮಸಿ ಮಾಡಲು ಯೋಗ್ಯ 
ಪ್ಲೈವುಡ್‌ ಮಾಡಲು ಯೋಗ್ಯ, ಮರದ ಎಣ್ಣೆ 
ಕಿವಿ ನೋವಿಗೆ 


ಬೆಂಕಿ ಕಡ್ಡಿಗೆ ಉತ್ತಮ ಮೋಪು, ಒಣಗಿಸಿದ ಎಲೆ ಮೀನು 
ವಿಷ ಒಣಗಿಸಿದ ಕಾಯಿ ಹುಡಿ ಸುಟ್ಟ ಗಾಯಕ್ಕೆ 

ಬಹಳ ಉತ್ತಮ ಮರ, ಕಡುಕಪ್ಪು ತಿರುಳು ವಿಗ್ರಹಗಳ 
ಕೆತ್ತನೆಗೆ, ಹಣ್ಣು ತಿನ್ನಬಹುದು 

ಎಲೆ ಮೀನಿನ ವಿಷ, ಬೆಂಕಿ ಪೆಟ್ಟಿಗೆಗೆ ಉತ್ತಮ ಮೋಪು, 
ಒಣಗಿಸಿದ ಹಣ್ಣಿನ ಹುಡಿ ಸುಟ್ಟ ಗಾಯಕ್ಕೆ, 

ಬಹಳ ಉತ್ತಮ ಮೋಪು, ಎಲೆ ಜಾನುವಾರು ಮೇವು, 
ಗಂಡು ಬಿದಿರು, ಮನೆ ರಚನೆಗೆ. 


ಮೋಪು, ತೊಗಟೆಯಿಂದ ನಾರು ತೆಗೆಯಬಹುದು 
ಹಸುರೆಲೆ ಗೊಬ್ಬರ 

ಔಷಧ ಎಣ್ಣೆ, ಉತ್ತಮ ಉರುವಲು, ಮೋಪು, 
ದೋಣಿಕಟ್ಟಲು 

ತೊಗಟೆ ಕಷಾಯ ಪಿತ್ತಕ್ಕೆ, ಹಣ್ಣು ಕರುಳು ಹುಣ್ಣಿಗೆ, 
ಮೋಪು ಮಧ್ಯಮ 

ಹಣ್ಣು ತಿನ್ನಬಹುದು, ಹುಳಿ, ಹೂವು ಹೃದಯಧ ಔಷಧಿ 


16 


66) 


67) 


68) 


69) 


70) 


71) 


72) 


73) 


74) 


ಪಟ್ಟಿ ಬಳ್ಳಿ 
ನೆಲ್ಲಿ ಆಮ್ಲ 


ಮುಳ್ಳು ಹೊಂಗಾರೆ 


ಮುಳ್ಳು ಇಲ್ಲದ 
ಹೊಂಗಾರೆ 

ಒಂದು ಜಾತಿ ನೇರಳೆ 
ನೇರಳೆ 

ಗುಡ್ಡ ನೇರಳೆ 
ಗಂಧಗಿರಿ 


): 
| 


) 


ನೀಲಗಿರಿಯ ಜಾತಿಗಳು ) 


re) 


78): 


FUE 


೫. ? 


79) 


80) 


81) 


ಜೀಪಾಳ 
ಅತ್ತಿ 


ಔಷಧ, ನೀರಿನ ಅಡಿಯಲ್ಲಿ ಮೋಪು ಉತ್ತಮ ಬಾಳಿಕೆ, 
ಕೃಷಿ ಸಾಧನಗಳಿಗೂ ಉಪಯೋಗ 


ತೊಗಟೆ ಚರ್ಮರೋಗಗಳಿಗೆ, ಹೂವು ರಕ್ತ, ಶುದ್ಧಿಗೆ 


ಬೀಜ ವಿಷ 

ಎಲೆ ಜಾನುವಾರು ಮೇವು, ತೊಗಟೆಯಿಂದ ನಾರು, 
ಬೀಜ ವಿಷ 

ತೊಗಟೆ, ಹಣ್ಣು, ಬೀಜ, ಔಷಧ, ಉತ್ತಮ ಮೋಪು. 
ಎಲೆ ಮೇವು " k £ ನ x 


ಎಲೆ ಮೇವು, ಸುಗಂಧ ಮೋಪು, ತೊಗಟೆ ಕಷಾಯ, 
ಹೊಟ್ಟೆಗೆ ಔಷಧ 


): ಹಲವು ಜಾತಿ ನೀಲಗಿರಿಗಳಿವೆ. ಹಲವು ಬೇಗನೆ ಬೆಳೆದು 


) 
) 


)- 


ಉತ್ತಮ ಮೋಪು ಕೊಡುತ್ತದೆ. 
ಇಲಾಖೆಯವರು ಇವುಗಳನ್ನೆಲ್ಲಾ 
ಜನರಿಗೆ ಒದಗಿಸಬೇಕು 

ಘಟ್ಟಿ ಉತ್ತಮ ಮೋಪು ಈ ಜಾತಿಯ 
ಯೂಕಲಿಪ್ಟಸ್‌ ಮರ 


ಹಣ್ಣು ತಿನ್ನಬಹುದು, ಮೋಪು ಮಧ್ಯಮ 

ಔಷಧ (ಎಲ್ಲಾ ಭಾಗಗಳು), ಮೋಘು ನೀರಿನ ಅಡಿಯಲ್ಲಿ 
ಉಳಿಯುತ್ತದೆ, ಎಲೆ ಜಾನುವಾರು ಮೇವು, ಕಾಯಿ ತರಕಾರಿ 
ಎಲೆ ಜಾನುವಾರು ಮೇವು, ಮೇಣ ಹಕ್ಕಿಗಳನ್ನು ಹಿಡಿಯಲು 
ಉಪಯೋಗ, ಬೆಂಕಿ ಕಡ್ಡಿಗೆ, ತೊಗಟೆ ಚರ್ಮರೋಗಕೆ, 


17 


82) 


83) 


84) 


85) 


86) 


87 


88) 


89) 


90) 
91) 


92) 
93) 


94) 


95) 


96) 


ಬಸುರಿ 


ಗೋಳಿಮರ 


ಅಂಡಪಾಜೇವು 
ಸುಗಂಧ ರಾಜ 


ದಿಕ್ಕ ಮಲ್ಲಿ 


ಹಲ ಬಳಗ, 
ಗೊಡ್ಡೆ ಮರ 
ಬ್ರಿಂಡ, ಪುನರ್ಪುಳಿ 


ದೇವಗರಿಗೆ 


ಅಂಡಿಪುನಾರ್‌ 
ಎಸಳು ಹುಳಿ, 
ಮಂತು ಹುಳಿ 
ಅಮೃತ ಬಳ್ಳಿ 
ಗ್ಲಿರಿಸೀಡಿಯಾ 


ಕರ್ಮರ 


ಎಡಮುರಿ, ಕವರ್ಗಿ 


ತಿರುಪ್ಪು 


ಮಿತವಾಗಿ ಜಾನುವಾರು ಆಹಾರ, ತೊಗಟೆ ಕಾಗದ 
ಮಾಡುವ ನಾರು 

ತೊಗಟೆ ಕಷಾಯ, ಬಲವರ್ಧಕ, ಮೋಪು ನೀರಿನಲ್ಲಿ 
ಬಾಳ್ತರ ಬರುತ್ತದೆ 

ಎಲೆ -ಮರವನ್ನು ಪಾಲಿಶ್‌ ಮಾಡಲು 

ಹೂವು ಸುಗಂಧ ಭರಿತ, ಚೀನಾದಲ್ಲಿ ಚಹಾಕ್ಕೆ ಬೆರೆಸುವರು, 
ಬೇರನ್ನು ತೇದಿ ತಲೆನೋವಿಗೆ ಹಚ್ಚುವುದು 

ಹೂವು ಜಾನುವಾರು ವ್ರಣಗಳಲ್ಲಿ ಕ್ರಿಮಿನಾಶಿನಿ, 

ಮೋಪು ಸಣ್ಣ ಕೆಲಸಕ್ಕೆ ಕೊಳ್ಳುವರು - ಬಾಚಣಿಗೆಗೆ ಇತ್ಯಾದಿ 
ಮದ್ದಲೆ ಮಾಡಲು, ಬೆಂಕಿ ಕಡ್ಡಿ, ಎಲೆ ಜಾನುವಾರು 
ಮೇವು, ಹಣ್ಣು ತಿನ್ನಬಹುದು 

ಹಣ್ಣು ಜಾಮ್‌ ಮಾಡಲು, ಸಾರು ಮಾಡಲು, ಬೀಜದಿಂದ 
ಎಣ್ಣೆ ತೆಗೆಯುತ್ತಾರೆ, ಚರ್ಮರೋಗಕ್ಕೆ, ತಿನ್ನಲೂ ಸಹ 
ಹಣ್ಣು ಶರಬತ್‌ ಮಾಡಲು, ಪಿತ್ತಾಹಾರಿ, ಮರದ ಗೋಂದು 
ತಿನ್ನುವ ಪಾಕಕ್ಕೆ ಹಾಕಬಹುದು - ಉಂಡೆ ಕಟ್ಟಲು 
ಮೋಪು-ಮಧ್ಯಮ, ಹಸಿರು ಗೊಬ್ಬರ, ನಾಟಿ ಕಂಬಗಳಿಗೆ 
ಹುಳಿ ಎಸಲು ಮೇಲೋಗರಕ್ಕೆ, ಮರ ಬೆಂಕಿ ಕಡ್ಡಿಗೆ, 
ಗೋಂದು ಮಲಬದ್ಧತೆಗೆ ಮದ್ದು 

ಔಷಧ 

ಎಲೆ ಉತ್ತಮ ಹಸಿರು ಗೊಬ್ಬರ, ಮೇವು, 

ಹೂವು ತರಕಾರಿಯಾಗಿ ಉಪಯೋಗಿಸಬಹುದು 

ಮರ - ಉರುವಲು- ಎಲೆ ಸಾಧಾರಣ ಗೊಬ್ಬರ, ಮೋಪು 
ಭಾರ ಘಟ್ಟಿ, ತೊಗಟಿನಿಂದ ನಾರು ತೆಗೆಯಬಹುದು 
ತೊಗಟೆ ಉತ್ತಮ ನಾರು ಕೊಡುತ್ತದೆ, ಎಲೆ ಮೇವು, 
ಬೇರು ಕಷಾಯ ಹೊಟ್ಟೆಗೆ. 

ಉತ್ತಮ ಮೋಪು, ತೊಗಟೆ - ಚರ್ಮ ಹದ ಮಾಡಲು 


18 


97) ಕಾವಟೆ :: ಮರ ನಾರು ಘಟ್ಟಿ, ಕಾಯಿ - ಉಪ್ಪಿನ ಕಾಯಿ 
ಪರಿಮಳ ಮಾಡಲು, ಮೋಪು ಮಧ್ಯಮ... 
98) ಹಿರೇ ಭೋಗಿ, ಹೆಗ್ಗ : ಉತ್ತಮ ಉರುವಲು, ಘಟ್ಟಿ ಮರ, ಭಾರ, ಕೃಷಿ 


`* ಉಪಕರಣ ಹಿಡಿಗಳಿಗೆ 
99) ಹೊಲಗೇರು : ಮಧ್ಯಮ ಮೋಪು, ರಸ ಕಲೆ ಮಾಡುತ್ತದೆ 
100) ಹೊಳೆ ನೆಕ್ಕಿ : ಔಷಧ (ಪಾಶಾಣ ಭೇದಕ) 
101) ಕೊಡಸಿಗೆ, ಕೋಡಂಜಿ, : ಭೇದಿಗೆ ಮದ್ದು, ಮರ ಚಿಕ್ಕ ಪುಟ್ಟ ಅಟಿಕೆಗಳನ್ನು 
ಕುಟಜ ತಯಾರಿಸಲು ಬರುತ್ತದೆ. | 
102) ಹೆಣ್ಣು ಗೊರವಿ, ಗೊರ್ದಿ :ಒಣ ಕಟ್ಟಿಗೆ ಸೂಟೆಯಂತೆ ಉರಿಯುತ್ತದೆ 
ಬಿಳಿ ಕೇಪ್ಲ ಮರ ತೊಗಟೆಯ ಕಷಾಯ ನಿತ್ರಾಣಕ್ಕೆ, ಬೇಲಿ 


103) ಕೆಂಪು ಕೇಪುಳ, ಕಿಸ್ಕಾರ : ಬೇರು ಹೊಟ್ಟೆ ಔಷಧ, ವ್ರಣಗಳಿಗೆ, ಹೂವು ರಕ್ತವರ್ಧಕ. 
104) ಸಂಸ್ಕೃತ- ರಕ್ತಫಲ,ನೀಲಿ ಮದ್ದು, ಪಿತ್ತ ಜನಕಾಂಗಕ್ಕೆ, ಗುಲ್ಮಕ್ಕೆ 
ಜಂಗ್ಲಿ ನೀಲಿ 


105) ಇಂಡಿಗೋಫೆರಾ : ಹಸುರೆಲೆ ಗೊಬ್ಬರ, ಬಣ್ಣ ತೆಗೆಯುಬಹುದು 
ಟಿಸ್ಮೋಯಿನಿ 
106)ಆಡುಸೋಗೆ : ಮದ್ದು, ಕ್ರಿಮಿ ನಿರೋಧಕ, ಬೇಲಿ ಹಾಕಲು 
107)ಕಾಟು ಹರಳು, : ಡೀಸೆಲ್‌ ಎಣ್ಣೆಗೆ ಬದಲೀ ಇಂಧನ, ಗಿಡದ ಎಲ್ಲಾ 
ಗೋಳೆ ಅಳಂಬುಡು ಭಾಗಗಳೂ ಸಹ ವಿವಿಧ ರೀತಿಯಲ್ಲಿ ಉಪಯೋಗಿಸಬಹುದು 
108) ಬೆಂಟೀಕು :. ಮೋಪು ಉತ್ತಮ, ಎಲೆ ಮಲಬದ್ಧತೆಗೆ, ಹಣ್ಣು ಕಶಾಯ 
ಸಿಹಿ ಮೂತ್ರ ದೋಷಕ್ಕೆ 
109) ಹೊಳೆ ನಂದಿ ಜ್‌ ಬ 
110) ಕೆಂಜು : ಎತ್ತರ ಬೆಟ್ಟಗಳಲ್ಲಿ ಬೆಳೆಯಬಹುದು, ಗೋಂದು 
ಸುವಾಸನೆ ಇದೆ 
111) ನಾಯಿ ನಿಂಬೆ, : ಬೇಲಿಗೆ, ಮರ ಘಟ್ಟಿ, ಹಣ್ಣು ಮಸಾಲೆ ಸುಗಂಧ 
ಅರಣಿ ಮುಳ್ಳು 


112) ನಾಥ ಗುಲಾಬಿ 


113) ಮದರಂಗಿ, ಗೋರಂಟಿ : 


114) ಸೂಬಾಬುಲ್‌ 


115) ಉಪ್ಪೊಳಿಗೆ 
116) ನಾಗ ಸಂಪಿಗೆ 
117 ಮಾವು 

118) ಬಕುಳ, ರಂಜೆ 


119) ಇಪ್ಪೆ 


120) ನಾಣಿಲು 


121) ಗುಲಿಮಾವು, ಕುರ್ಮ : 


122) ಕಿರ್ಣಿ 


123) ಅರಸಿನ ಸಂಪಗೆ 


124) ಬಿಳಿ ಸಂಪಗೆ 


ಹಸುರೆಲೆ ಗೊಬ್ಬರ, ಎಲೆರಸ ತುರಿಕೆ ಕಜ್ಜಿ ಮದ್ದು, 
ಗಾಯಗಳಿಗೆ ಔಷಧ 

ಮರ ಉಪಕರಣಗಳ ಹಿಡಿಗೆ, ಹೂವಿನಿಂದ ಸುಗಂಧ ಎಣ್ಣೆ 
ಬೀಜದಲ್ಲಿ ಎಣ್ಣೆ ಇದೆ, ಬೇಲಿ 

ಎಲೆ ಉತ್ತಮ ಮೇವು, ಹೆಚ್ಚು ತಿಂದರೆ ವಿಷಕಾರಿ, 
ಹಸುರೆಲೆ ಗೊಬ್ಬರ, ಮೋಪು, ಬೀಜ ಹುರಿದರೆ 
ಮಾನವರೂ ತಿನ್ನಬಹುದು 

ಮರ ಬೆಂಕಿ ಪೆಟ್ಟಿಗೆಗೆ, ಕಾಂಡ ಗಾಯ ಮಾಡಿದರೆ 
ಗೊಂದು ಸಿಗುತ್ತದೆ 

ಘಟ್ಟಿ ಮೋಪು, ಬೀಜದ ಎಣ್ಣೆ ಚರ್ಮ ವ್ಯಾಧಿಗೆ 

ಹಲವು ಉಪಯೋಗಗಳು 

ಮಧ್ಯಮ ಮಟ್ಟದ ಮೋಪು, ಸುವಾಸನೆಯ ಹೂವು, 

- ಸೆಂಟ್‌ ತೆಗೆಯಲು, ಬೀಜದಲ್ಲಿ ಎಣ್ಣೆ 

ಬೀಜದಲ್ಲಿ ಎಣ್ಣೆ ಇದೆ. ಚರ್ಮ ರೋಗಕ್ಕೆ, ಮಿತವಾಗಿ 
ಮಲಬದ್ಧತೆಗೆ, ಮೀನು ಮತ್ತು ಕ್ರಿಮಿನಾಶಕ, ಹೂವಿನಿಂದ 
ಮಾದಕ ಪಾನೀಯ ತಯಾರಿ, ಮರ ಮಧ್ಯಮ ಮೋಪು. 
ಮೋಪು ಮನೆಕಟ್ಟಲು, ರೀಪು, ಚಾಪೆಟ್ಟಿಗೆಗೆ, ತೊಗಟೆ 
ಅಸ್ತಮಾಗೆ 

ಬಹಳ ಘಟ್ಟಿ ಮತ್ತು ಘನತರ ಮೋಪು, ಸಸಿ 

ಚಿಕ್ಕುವಿಗೆ ಕಸಿಕಟ್ಟಲು 

ಎಲೆ ಜಾನುವಾರು ಮೇವು, ಹೂವಿನಿಂದ ಸುವಾಸನೆ ಎಣ್ಣೆ 
ಮರ ಉತ್ತಮ ಮೋಪು, ತೊಗಟೆಗೆ ಪರಿಮಳ ಇದೆ 
ಎಲೆಯಲ್ಲಿ ತೈಲ. 

8 " ತೊಗಟೆಯಲ್ಲಿ ತೈಲ 

ಎಲೆ ಜಾನುವಾರು ಮೇವು, ಹೂವಿನಿಂದ ಸುವಾಸನೆ ಎಣ್ಣೆ 
ಮರ ಉತ್ತಮ ಮೋಪು, ತೊಗಟೆಗೆ ಪರಿಮಳ ಇದೆ, 


20 


ಎಲೆಯಲ್ಲಿ ತೈಲ, ತೊಗಟೆಯಲ್ಲಿ ತೈಲ 


125) ಜಾಪತ್ರೆ : ತೊಗಟೆಯಲ್ಲಿ ಗೋಂದು ಸೂಸುತ್ತದೆ. ಬೀಜದ ಎಣ್ಣೆ 
ವ್ರಣಗಳಿಗೆ, ವಾತಕ್ಕೆ ಮಧ್ಯಮ ಮೋಪು. 
126) ರಾಮಪತ್ರೆ : ೬ ಮಸಾಲೆ ಪದಾರ್ಥ ಕಲಬೆರಕೆ, ಮೋಪು ಬೆಂಕಿಕಡ್ಡಿಗೆ 
127 ಪುರುಷ ತುಂಗ, : ಹಣ್ಣು, ಕುಂಕುಮ ರಂಗು ಕೊಡುತ್ತದೆ. 
ಕುಂಕುಮ ಮರ ತುಪ್ಪದೊಂದಿಗೆ ಕಾಯಿಸಿದರೆ 


ಅದು ಕೆಡುವುದಿಲ್ಲ. ಎಲೆ ಮೇವು 
128) ನೈಮಾರು, ಅಲಮಾರು : ಹಣ್ಣು ತಿನ್ನಬಹುದು, ಎಲೆ ಬಣ್ಣ ಕೊಡುತ್ತದೆ, 

ಮರ ಸಾಧಾರಣ ಮೋಪು, ಉತ್ತಮ ಮಸಿ ಕೊಡುತ್ತದೆ 
129) ಒಳ್ಳೆಕೊಡಿ, ಲೋಕುಂಡಿ: ಮದು 
130) ಚಂದಕನ್ನೆ, ಉಪ್ಪರಂತಿ : ಕೆಂಪು ಗೋಂದು -ಸಿಹಿ ತಿಂಡಿಗಳಲ್ಲಿ ಉಪಯೋಗ, 


ಮರ ಬೆಂಕಿ ಪೆಟ್ಟಿಗೆ ಕಡ್ಡಿಗಳಿಗೆ 
131) ಕರಿಬೇವು `` ಎಲೆ ಅಡುಗೆಗೆ, ಬೇರಿನ ರಸ ಕರುಳು ಬೇನೆಗೆ, 
ಮರ ಕೃಷಿ ಉಪಕರಣಗಳ ಹಿಡಿಗೆ. 
132) ಬೊಳ್ಳಂಟಿ : ಸರೋಳಿ ತಲೆಗೆ, ಬೇರು ಕೆಮ್ಮಿಗೆ ಮದ್ದು 
133) ಕಡಗ, ಕೊಂಗು : "ಮಧ್ಯಮ ಮೋಪು, ಎಲೆ ಜಾನುವಾರು ಮೇವು, 
ತೊಗಟೆ ಹಗ್ಗ ಮಾಡುವ ನಾರು ಕೊಡುತ್ತದೆ 
134) ಅರೆಬೇವು, : ಕಹಿ ಬೇವಿನ ಮರದ ಗುಣಗಳು ಇದೆ. ನಮ್ಮ ಊರಿನಲ್ಲಿ 
ಹುಚ್ಚು ಬೇವು ಆದ ಬೀಜ ಮೊಳಕೆ ಒಡೆಯುತ್ತದೆ 
135) ನುಗ್ಗೆ ಮರ : ತರಕಾರಿಯಾಗಿ ಕಾಯಿ, ಹೂವು, ಎಲೆ ಉಪಯೋಗ, 


ಬೀಜವನ್ನು ಹುರಿದು ತಿನ್ನಬಹುದು. ದೀಪ 
ಉರಿಸಲು ಎಣ್ಣೆ ಉತ್ತಮ. ಮರದ ಗೋಂದು ಸಹ ಉಪಯೊ: 


ಎಲೆ ಮೇವು 
136) ಕಾರ್ಕಿನ ಮರ, : ಮರ ಮನೆ ಸಾಮಾನು ತಯಾರಿಯಲ್ಲಿ ಉಪಯೋಗ, 
"ಆಕಾಶ ಮಲ್ಲಿಗೆ ತೊಗಟೆ ಕಶಾಯ ಮದ್ದು, ಸುವಾಸನೆ ಹೂವು 


137) ಬಿದಿರು ಜಾತಿ : ಬಹು ಉಪಯೋಗಿ 


21 


138) ಹಿಪ್ಪುನೇರಳೆ 


139) ಕನಗಲು ಕರವೀರ 
(ಸುವಾಸನೆಉಳ್ಳದ್ದು) 

140) ಕನಗಲು, ಕರವೀರ 
(ಸುವಾಸನೆ ಇಲ್ಲದ್ದು) 


141) ಪಾರಿಜಾತ 
142) ಬಿದಿರು 

143) ಓಟಿ 

144) ಆನೆ ಮುಂಗು 


145) ಕುಂಟಾಳ 


146) ಕಾಡಕೊಂಡೆ, ಕಕ್ಕೆ 


147) ಸೀಮೆ ಹುಣಸೆ 


148) ಸಣ್ಣ ಈಚಲು 


149) ಮುಂಡಿ ಕೇದಿಗೆ 


150) ಸುವರ್ಣ ಕೇದಿಗೆ 


151) ಕರಿಮೆಣಸು 


ರೇಷ್ಮೆ ಹುಳ ಸಾಕಲು ಎಲೆ, ಹಣ್ಣು ತಿನ್ನಲು, 
ತೊಗಟೆ ಉತ್ತಮ ನಾರು ಕೊಡುತ್ತದೆ 

ಬೇರಿನ ತೊಗಟೆಯ ಎಣ್ಣೆ ಚರ್ಮ ವ್ಯಾಧಿಗೆ, ವಿಷ, 
ಎಲಿ ವಿಷ ತೊಗಟೆ ಹುಡಿ 

ಮೇಲಿನಂತೆ ಉಪಯೋಗ 


ಸುವಾಸನೆ ಉಳ್ಳ ಹೂವು, ಹೂವು ತೊಟ್ಟಿನಿಂದ ಕಾವಿ ಬಣ್ಣ 
ಬೆಂಕಿ ಕಡ್ಡಿ ಮಾಡಲು, ಮನೆ ಕಟ್ಟಲು 

ತಟ್ಟಿ ಮಾಡಲು 

ಬೇರು ತೊಗಟೆ ಬೇದಿಗೆ, ಎಣ್ಣೆ ಕಾಯಿಸಬಹುದು 
ಕಿವಿನೋವಿಗೆ, ಎಳೆಕಾಯಿ ತಿನ್ನಲು. 

ಹಸಿರೆಲೆ ಗೊಬ್ಬರ, ಎಲೆ + ಬೇರು ಕಷಾಯ ಶಕ್ತಿವರ್ಧಕ, 
ಮೋಪುಗೆ ಗೆದ್ದಲು ತಗಲುವುದು ಕಡಿಮೆ 

ತೊಗಟೆ ಮೀನಿಗೆ ವಿಷ ಮರ ಸಾಧಾರಣ, ಮೋಪು 

ಬೆಂಕಿ ಪೆಟ್ಟಿಗೆಗೆ, ತಲೆ ಕೂದಲು ಬೆಳೆಯಲು ಎಲೆ ಕಷಾಯ 
ಉತ್ತಮ ಬೇಲಿ ಮುಳ್ಳು, ಹಸಿ ಬೀಜ ತರಕಾರಿ, 

ಬೀಜದ ಎಣ್ಣೆ ತಿನ್ನಲು 

ಯಾ ಸೂಪ್‌ ಮಾಡಲು, ಎಲೆ ಮೇವು 

ಪಶ್ಚಿಮ ಘಟ್ಟಗಳ ಪೂರ್ವ ಪಾರ್ಶ್ವದಲ್ಲಿ ಬೇಲಿಯಾಗಿ, 
ಬೀಸಣಿಗೆ, ಚಾಪೆ ಮಾಡಲು ಉಪಯೋಗ. 

ಚಾಪೆ ಎಲೆಗಳಿಂದ, ಎಳೇ ಎಲೆ ವಿಷದ ಔಷಧಿ, ಬೇರಿನಿಂದ 
ಬ್ರಷ್‌ಗಳನ್ನು ಮಾಡುತ್ತಾ ರೆ. 

ಅತ್ತರ್‌ ತಯಾರಿಸಲು, ಎಲೆಯ ನಾರ್ರು ಹಗ್ಗ ಮಾಡಲು, 

ಎಳೆಯ ಎಲೆಯನ್ನು ತಿನ್ನಬಹುದ್ರು.! NEAT 


152) ಅಡಿಕೆ ಬೀಳು ಬಳ್ಳಿ 
153) ಕೆಂಪು ಗೋಸಂಪಿಗೆ 


154) ಬಿಳೀ ಗೋಸಂಪಿಗೆ 


155) ನಸು ಅರಸಿನ 
ಗೋಸಂಪಿಗೆ 
156) ಕಂಬದ ಅಶೋಕ 


157) ನೆತ್ತರು ಹೊನ್ನೆ 
ಬೇಂಗ 

158) ಕತ್ತಿಕಾಯಿ ಗಿಡ, 
ಮೇಘ್ಲವರ್‌ 

159) ಬೆಟ್ಟದ ಹುಣಸೆ 


160) ಬಲಗಿ .. 
161) ಕರಂಜೆ, ಹೊಂಗೆ 


162) ಕಾರೆ ಮುಳ್ಳು 
(ಸಂ-ಮದನ) 

163) ಪುರಳಿ ಮರ 

164) ಅಶೋಕ (ಔಷಧ) 

165) ಅಂಟುವಾಳ - 
ದಕ್ಷಿಣ ಭಾರತದ್ದು 

166) ಅಂಟುವಾಳ - 
ಉತ್ತರ ಭಾರತದು 


ಬೇಲಿ, ವ್ರಣಗಳಿಗೆ ಔಷಧ. 
ಕಾಂಡದ ಹಾಲು ಚರ್ಮ ವ್ಯಾಧಿಗಳಿಗೆ, ಬೇಲಿಗೆ, 
ಮೋಪು ಗೆದ್ದಲು ಮುಟ್ಟುವುದಿಲ್ಲ. 


ಸರ್ಪ ಸುತ್ತಿಗೆ ಔಷಧ, ಬಹಳ ಸುವಾಸನೆಯ 


ಪುಷ್ಪಗಳುಳ್ಳ ಜಾತಿಗಳಿವೆ. 

ಮರವನ್ನು ವಾದನ (ಗಾಯನ) ವಸ್ತುಗಳಾಗಿ 
ತಯಾರಿ. 

ಮೋಪು, ಪೆನ್ಸಿಲ್‌ಗಳು, ಬೆಂಕಿ ಪೆಟ್ಟಿಗೆ ತಯಾರಿಸಲು, 
ತೊಗಟೆ ಉದರ ಜಂತುಹುಳ ನಾಶಕಾರಿ. 

ಔಷಧ, ಉತ್ತಮ ಮೋಪು, ಎಲೆ ಉತ್ತಮ ಮೇವು, 
ಮರದ ಗೋಂದು ಔಷಧ 


: ಬೀಜದಲ್ಲಿ ಗೋಂದು ಇದೆ. ಅಲಂಕಾರದ ಗಿಡ 


ತೊಗಟೆ ಕಶಾಯ ಕಣ್ಣುನೋವಿಗೆ, ಎಲೆ ಉತ್ತಮ ಮೇವು, 
(ಸಸಾರಜನಕ 5.47 ಶೇಕಡ) ಮೋಪು ಮಧ್ಯಮ. 

ಉತ್ತಮ, ಗಡಸು ಮೋಪು 

ಬೀಜದಿಂದ ಬಹು ಉಪಯೋಗಿ ಎಣ್ಣೆ, ಹಿಂಡಿ ಉತ್ತಮ 
ಗೊಬ್ಬರ, ಬೇರಿನ ರಸ ವೃಣ ತೊಳೆಯಲು 


'ಕಾಯಿ ಔಷಧಕ್ಕೆ, ಬೇರು ಕ್ರಿಮಿನಾಶಿನಿ, ಎಲೆ ಮೇವು. 


er ಜೆ  ್ರ ಬ್ಬ ಹೆ (ಬ್ಟ್ಷ ಹ 


ಮನೆಗೆ ರೀಪು ಕ್ಕೊಸಬಹುದು, ತಿರುಳು ಸುಂದರ ಮೋಪು 
ಮದ್ದು - ಸ್ತ್ರೀಯರಿಗೆ, ಮರ ಕೃಷಿ ಉಪಕರಣಗಳಿಗೆ. 
ಬೀಜದ ಮೇಲಿನ ತೊಗಟೆ ಬಟ್ಟೆ ತೊಳೆಯಲು, 

ಬೀಜದ ಎಣ್ಣೆ ಸೋಪ್‌ ಮಾಡಲು, 

ಬೀಜದ ಘಟ್ಟಿ ತೊಗಟೆಯ 

ಬಣ್ಣ ತೆಗೆಯುವರು, ಮರ ಮಧ್ಮಮ ಮೋಪು. 


23 


167 ಹಪ್ಪು ಸಾವಗ 
168) ಸಗಡೆ, ಕೆಂದಾಳೆ, 
ಹುಲುನಾಯಿ 
169) ಅದ್ರಿ, ಕರಿಉದುರೆ 
170) ಕಾಸರ್ಕ 
171) ಚಲ್ಲಿಕಾಯಿ, 
ಚಳ್ಳೆ ಕಾಯಿ 
172) ನೇರಳೆ 
173) ಲವಂಗ 


174) ನೀರವಂಜಿ, ಬಿಕ್ಕೆ 


175) ಅಗಸೆ (ಕೆಂಪು 
176) ಅಗಸೆ (ಬಿಳಿ) 
177 ಹಸುರೆಲೆ 

ಗೊಬ್ಬರದ ಅಗಸೆ 
178) ಅಮಟೆ 


179) ಚೇರೆ 


180) ಮಹಾಗನಿ 


ಬೇಲಿ, ಘಟ್ಟಿನಾರು, ಗೋಂದು. 

ಘಟ್ಟಿ ಮೋಪು, ಉತ್ತಮ ಉರುವಲು, 

ಬೀಜದಿಂದ ಎಣ್ಣೆ ಸೋಪಿಗೆ. 

ಎಲೆ ಉಬ್ಬಸದ ಮದ್ದು, ಮರ ಉತ್ತಮ, 

ಮಸಿ ಮಾಡಬಹುದು. ಚಹಾ ಪೆಟ್ಟಿಗೆ, ಬೆಂಕಿ ಪೆಟ್ಟಿಗೆ 
ಕೃಷಿ ಉಪಕರಣಗಳಿಗೆ ಉಪಯೋಗ, ಬೀಜ ವಿಷ ಔಷಧಿ, 
ಮೋಪು ಗೆದ್ದಲು ಕಾಟ ತಡಿಯುತ್ತದೆ. 

ಹಣ್ಣು ಮದ್ದು, ಹೊಸ ಉಪಯೋಗಗಳನ್ನು 

ಕಂಡು ಹಿಡಿಯುತ್ತಿದ್ದಾರೆ. 

ಬಹು ಉಪಯೋಗಿ ಮೋಪು, ಔಷಧ, ಹಣ್ಣು ತಿನ್ನಲು, 
ಎಲೆ ಮೇವು, ಗೊಬ್ಬರ. 

ಸುವಾಸನೆ - ಮಸಾಲೆಯಾಗಿ, ಮೊಗ್ಗು ಹಲ್ಲುನೋವಿಗೆ 
ಉಪಶಮನ. 

ಎಲೆ ಮೇವು, ಎಲೆ ಹುಡಿ ಸಕ್ಕರೆ ಬೆರೆಸಿ ವಾತಮದ್ದು, 
ಉತ್ತಮ ಮೋಪು. 

ತೊಗಟೆ ಉತ್ತಮ ನಾರು ನೀಡುತ್ತದೆ. ಎಲೆ ಉತ್ತಮ, 
ಜಾನುವಾರು ಆಹಾರ, ಮೋಪು ಆಟಿಕೆಗಳಿಗೆ, ಉತ್ತಮ 
ಮಟ್ಟದ ಮಸಿ ಮಾಡಬಹುದು. ಹೂವು ಆಹಾರ, ಔಷಧ 
ಮೇಲೆ ಹೇಳಿದ ಉಪಯೋಗಗಳು 


: ಉತ್ತಮ ಗೊಬ್ಬರ, ಉತ್ತಮ ನಾರು, (ತೊಗಟೆಯಿಂದ) 


ಎಲೆಯನ್ನೂ ಸಹ ತಿನ್ನಬಹುದು. ಎಲೆಯನ್ನು ಬೇಳೆಗಳೊಡನೆ 
ಬೇಯಿಸಿದರೆ ಬೇಳೆ ಬೇಗನೆ ಬೇಯುತ್ತದೆ. 

ಬಲು ಉಪಯೋಗಿ ಕಾಯಿ, ಕ್ಕಾನ್ಸರ್‌ ಗುಣಪಡಿಸುವ 
ಸೂಚನೆ ಇದೆ. 

ಬಹಳ ಬೆಲೆ ಬಾಳುವ ಮೋಪು, ತೊಗಟೆ ಜ್ವರ ಔಷಧ 


24 


181) ನೀರು ಕಾಯಿ, 

ಉಚ್ಚೆಕಾಯಿ 

182) ಗಂಧಗರಿಗೆ, ನಂದಿ 
ವೃಕ್ಟ, ಟೂನ್‌ಮರ 

183) ಕರುಹಾಲೆ, ಜೀವಂತಿ 


184) ಕಾಟು ಬಾದಾಮು 


185) ಶಾಂತಿ ಮರ 


186) ಅಣಿಲೆ 
187 ಹುನಲ್‌, ಕಿಂಡಲ್‌ 


188) ಮಡ್ಡಿ, ಬಿಳಿ ಮತ್ತಿ 
189) ಕಾಡು ಮೆಣಸು, 


ಮುಳ್ಳು ಮಸ್ತಿಗೆ 
190) ಸಾಗುವಾನಿ, ತೇಗ 


191) ಹುಣಸೆ ಮರ 


192) ಕಾಡು ಕಾಸಿ 
ಕನಿಗಳು, ಕರವೀರ 


(ಮಲೇರಿಯ) 
ಸಾಧಾರಣ ಮೋಪು, ಬೆಂಕಿ ಹತ್ತುವುದು ಬಹಳ ನಿಧಾನ, 
ಎಲೆ ಕಷಾಯ ಮೂತ್ರ ದೋಷಕ್ಕೆ. 


: ಮರ ಉತ್ತಮ ಮೋಪು, ತೊಗಟೆ ಭೇದಿಗೆ ಮದ್ದು 


ಪುಷ್ಪ ಒಂದು ರಂಗು ತೆಗೆಯಲು, ಮರದಲ್ಲಿ ಎಣ್ಣೆ ಇದೆ. 
ಮೋಪು ಬೆಂಕಿ ಪೆಟ್ಟಿಗೆಗೆ, ಹಣ್ಣು ತಿನ್ನಬಹುದು. 

ಎಲೆ ಮೇವು, ಬೇರಿನ ತೊಗಟೆ ಮದ್ದು. 

ಉತ್ತಮ ವರಟು ಮೋಪು, ಬೀಜದ ಎಣ್ಣೆ ನಿಜ 
ಬಾದಾಮು ಎಣ್ಣೆಯ ಗುಣ ಹೊಂದಿದೆ 

ಎಲೆ ಚರ್ಮ ರೋಗಕ್ಕೆ 

ಮೋಪು ಸಾಧಾರಣ, ಗೋಂದು ಭೇದಿಕಾರಕ, 

ನಾಟಿ ವೈಧ್ಯ ಉಪಯೋಗ 

ಕಾಯಿ ಔಷಧಿ 

ಉತ್ತಮ ಮೋಪು 

ಫ್ಲೈವುಡ್‌ ಮೋಪು, ನೀರಿನಲ್ಲಿಯೂ ಬಾಳಿಕೆ ಇದೆ. 
ಎಲೆ ರಸ ಕಿವಿನೋವಿಗೆ, ತೊಗಟೆ ಹುಡಿ ಮದ್ದು. 
ಬೇರಿನ ತೊಗಟೆ ಜ್ವರ ಮದ್ದು, ಹಣ್ಣು 
ಉಪ್ಪಿನಕಾಯಿಗೆ, ಎಲೆ ಹೊಟ್ಟೆ ನೋವಿಗೆ. 

ಉತ್ತಮ ಮೋಪು ಮರದ ಎಣ್ಣೆ ಚರ್ಮರೋಗಕ್ಕೆ 
ಬೇರಿನ ತೊಗಟೆಯಲ್ಲಿ ಬಣ್ಣ ಇದೆ. ಬೀಜದ 

ಎಣ್ಣೆ ತಲೆ ಕೂದಲಿಗೆ. 

ಬಹು ಉಪಯೋಗಿ, ಹಣ್ಣು ಅಡುಗೆಗೆ ಮುಖ್ಯ. ಬೀಜದ 
ಬಿಳಿ ಹುಡಿ ಗೋಂದು ಮಾಡಲು, ಮರದ ತಿರುಳು 
ಘಟ್ಟಿ, ಎಳೇ ಎಲೆ ಚಟ್ನಿ. 

ಬೀಜ ವಿಷ ತೊಗಟು ವಾಂತಿ ಮಾಡಿಸುತ್ತದೆ. 

ಬೇರು ಜಜ್ಜಿ ಕುರಕ್ಕೆ ಮದ್ದು, ಎಲ್ಲಾ ಭಾಗಗಳೂ ವಿಷ. 


25 


193) ಓಟಿ ನುಳಿಕೆ : ಬೇಲಿ, ತಟ್ಟಿ ಮಾಡಲು 


194) ಅಡವಿ ಬೆಂಡಿ, : ಬಹು ಉಪಯೋಗಿ, ನಮ್ಮ ಜಿಲ್ಲೆ ಯಲ್ಲಿ ಬೆಳೆಸಬಹುದು. 
ಹೂವರಸಿ 

195) ಸಾಲುಧೂಪ, : ಬೀಜದಿಂದ ತಿನ್ನುವ ಕೊಬ್ಬು, ದೋಸೆ ಕಾವಲಿಗೆ ಹಚ್ಚಲು 
ಬಿಳಿಧೂಪ, ಧೂಪ. ಫ್ಲೈವುಡ್‌ ಮೋಪು, ಗೋಂದ್‌ (ರಾಳ) ಔಷಧ 

196) ಮೈರೋಳು : ಉತ್ತಮ ಮೋಪು 

197) ಪಪ್ಪಳಿ ಚಕ್ಕೆ, :. ಬೀಜ ಬೇಯಿಸಿ ತಿನ್ನಬಹುದು, 
ಮಲೆ ಮೈತಾಳ ಬೇರು ತೊಗಟೆ ಬಣ್ಣ ಉಪಯೋಗ. 

198) ಜಂಬೆ, ತಿರುವ, : ಉತ್ತಮ ಮೋಪು, ಎಲೆ ಹಸುರೆಲೆ ಗೊಬ್ಬರ 
ಬೆಟ್ಟದಾವರಿಕೆ 

199) ಜಿಮ್ಮಿ ಮರ : ತೊಗಟೆ ಉಪ್ಪಿನಕಾಯಿ ತಯಾರಿಸಲು ರುಚಿಕರ ಹಣ್ಣು 

200) ಬೊಗರಿ ಕಾಯಿ : ಹಣ್ಣು ತಿನ್ನ ಬಹುದು, ಮೋಪು ಉಪಕರಣಗಳ ಹಿಡಿಗೆ, 


ಆಟಿಕೆಗಳಿಗೆ, ಬೇಲಿಗೆ ಮುಳ್ಳು 


LIST No. | 
ಕ್ರಮ ಸಂಖ್ಯೆಯನ್ನು ಗಮನಿಸಿ ಅದೇ ಸಂಖ್ಯೆಯನ್ನು ಕನ್ನಡದ ಹೆಸರಿನ ಪಟ್ಟಿಯಲ್ಲಿ ಗುರುತಿಸಿ 


ವಿವರಗಳನ್ನು ತಿಳಿದುಕೊಳ್ಳಿರಿ 
ಕ್ರ.ಸಂ. ವೈಜ್ಞಾನಿಕ ಹೆಸರು ಕುಟುಂಬದ ಹೆಸರು 
1) Acasia catechu Mimosaceae 
2) Acasia concina ಲ y 
3) Aegle marmelos Rutaceae 
4) Adina cordifolia Rubiaceae 
5) Adenthara pavonia Mimosaceae 
6) Agave americana Agavaceae 
7) Agave sissalana po R 
8) Ailanthus malabarica Simarouceae 
9) Aloe barbadensis Liliaceae 
10) Albizzia chinensis Mimosaceae 
11) Alstonia scholaris Apocynaceae 
12) Albizzia amara Mimosaceae 
13) Albizzia procera 5 ಥ್‌ 
14) Antiaris toxicaria Moraceae 
15) Artocarpus communis y ಈ 
16) Artocarpus hirsuta y ಈ 
17 Artocarpus 18೩೦೦೦೧೩ | | 
18) Artocarpus hiterophyllus R | 
19) Ardisia solanaceae Myrsinaceae 
20) Aprousa lindleyana Euphorbiaceae 
21) Albizzia Odorotissima Mimosaceae 
22) Asperagus racemosa Liliaceae 


27 


23) 
24) 
25) 
26) 
27) 
28) 
29) 
30) 
31) 
32) 
33) 
34) 
35) 
36) 
37) 
38) 
39) 
40) 
41) 
42) 
43) 
44) 
45) 
46) 
47) 
48) 


Azadirachta indica 


Bombax malabaricum 


Bombax insigne var weightil 


Bauhinia malabarica 
Bauhinia acuminata 
Bauhinia tomentosa 
Bauhinia variegata 
Bauhinia purpurea 
Babmusa arundinacea 
Bridelia retusa 
Borassus flabellifer 
Butea monosperma 
Calamus psuedotenuis 
Calamus rotang 
Calamus thwaitesii 
Calyopteris floribunda 
Canarium strictum 
Calophyllum tomentosum 
Calophyllum wightianum 
Calophyllum inophyllum 
Carea arborea 
Corypha umbraculifera 
Caryota urens 
Clerodendrum inerme 
Clerodendrum serratum 


Clematis gouriana 


28 


Meliaceae 
Bombacaceae 


Caesalpiniaceae 


Poaceae 
Euphorbiaceae 

Palmae, arecaceae 
Papilionaceae, fabaceae 
Palmae, arecaceae 
Palmae 

Combrertaceae 
Burseraceae 


Guttiferae, Clusiaceae 


Lecythidaceae 
Palmae, arecaceae 
Palmae, arecaceae 
Berbenaceae 


Ranunculaceae 


49) 
50) 
51) 
52) 
53) 
54) 
55) 
56) 
57) 
58) 
59) 
60) 
61) 
62) 
63) 
64) 
65) 
66) 
67) 
68) 
69) 
70) 
71) 
72) 
73) 
74) 


Canthium dicoecum 


Cinnamomum zeylanicum 


Cinnamomum tamala 
Casuarina equistifolia 
Citrus grandis 

Citrus limon 

Calliandra calothyrsus 
Dysoxylum malabaricum 
Diospyros buxifolia 
Diospyros ebenum 
Diospyros paniculata 
Dalbergia latifolia 
Dendrocalamus strictus 
Dillenia pentagyna 


Dipterocarpus indicus 


Elaeocarpus tuberculatus 


Elaeagnus latifolia 
Elaeagnus Kologa 
Embelica officinalis 
Erythrina stricta 
Erythrina variegata 
Eugenia hemispherica 
Eugenia cumini 


Eugenia zelanica 


Erythroxylum monogynum 


Eucalyptus citriodora 


29 


Rubiaceae 

Lawraceae 

11 || 
೩5೩1೧೩೦೮೩೮ 
೩೦೮೩೮ 
Lequminoseae 
Meliaceae 

Ebanaceae 
Ebanaceae (Ebony) 


Ebanaceae 


Papilionaceae (Rose wood) 


Poaceae, Graminaceae 
Dilliniaceae 
Dipterocarpaceae 
Elaeocarpaceae 
Elaeagnaceae 
Elaeagnaceae 
Euphorbiaceae 


Papillionaceae 


Papillionaceae 


Myrtaceae 
Myrtaceae 
Myrtaceae 
Enthroxylaceae 


Myrtaceae 


75 
76 


77 
78 
79 
80) 
81) 
82) 
83) 
84) 
85) 
86) 
87) 
88) 
89) 
90) 
91) 
92) 
93) 
94) 
95) 
96) 
97) 
98) 
99) 


Eucalyptus globulus 
Eucalyptus multiflora 
(Rostrata) 

Eucalyptus paniculata 
Eucalyptus umbellata 
Flacourtia montana 
Ficus glomerata 
F.religiosa 

F. infectoria 

F. bengalensis 

F. asperrina 
Gardenia jasminoides 
Gardenia gummifera 
Garuga pinata 
Garcinia indica 
Garcinia xanthochymus 
Garcinia speciosa 
Garcinia cambogia 
Gnetum ula 

Gliricidia maculata 
Hardwickia binata 
Helicteris isora 
Hopea parviflora 
Hesperethusa crenulata 
Hopea wightiana 


Holigarna arnottiana 


30 


Myrtaceae 


Myrtaceae 


Myrtaceae 
Myrtaceae 
Flacourtiaceae 
Moraceae 
Moraceae 
Moraceae 
Moraceae 
Moraceae 
Rubiaceae 
Rubiaceae 
Burseraceae 
Guttiferae 
Guttiferae 
Guttiferae 
Guttiferae 


Gnetaceae 


Papilionaceae 


Fabaceae 
Sterculiaceae 
Dipterocarpaceae 
Rutaceae 
Dipterocarpaceae 


Anacardiaceae 


100) 
101) 
102) 
103) 
104) 
105) 
106) 
107 
108) 
109) 
110) 
111) 
112) 


113: 


114) 
115) 
116) 
117) 
118) 
119) 
120) 
121) 
122) 
123) 
124) 
125) 


Homonoia reparia 


Hollarhena antidysentrica 


1೦7೩ arborea - 
|xora coccinea 


Indigofera oblongifolia 


Indigofera teysmanni 


Justicia adhatoda 
Jatropha curcas 


Lagerstroemia lanceolata 


Lagerstroemia speciosa 
Litsea witiana 

Limonia acidisma 
Lantana 

Lawsonia inermis 
Leucaena leucocephala 
Macaranga indica 
Mesua ferrea 

Mangifera indica 
Mimusops elengi 
Madhuca longifolia 
Madhuca malabarica 
Machilus macarantha 
Manilkara hexandra 
Michelia champaca 
Michelia nilagirica 


Myristica malabarica 


31 


Euphorbiaceae 
Apocynaceae 
Rubiaceae 
Rubiaceae 
Papilionaceae 
Papilionaceae 
Acanthaceae 
Euphorbiaceae 
Lythraceae 
Lythraceae 
Lauraceae 
Rutaceae 
Verbenaceae 
Lythraceae 
Mimosaceae 
Euphorbiaceae 
Guttiferae 
Anacardiaceae 
Sapotaceae 
Sapofaceae 
Lauraceae 
Sapotaceae 
Magnoliaceae 
Magnoliaceae 


Myristicaceae 


126) 
127 
128) 
129 
130) 
131) 
132) 
133) 
134) 
135) 
136) 
137) 
138) 
139) 
140) 
141) 
142) 
143) 
144) 
145) 
146) 


147) 
148) 
149) 
150) 


Myristica magnifica 
Mallotus phillippensis 


Memocylone edule 


Memocylone malabaricum 


Macaranga roxburghie 
Murraya Koenigii 
Mussanda frondosa 
Mitragyna parviflora 
Melia azedarachta 
Moringa oliefera 


Millingtonia hortensis 


Melancanna bambusoides 


Morus alba 

Nerium indicum 
Nerium oleander 
Nyctanthus arbor-tristis 
Ochlandra travancorica 
Ochlandra rheedii 
Oroxylum Indicum 
Ouratea serrata 
Pithecellobium- 
-Monadelphum 
Pithecellobium dulce 
Phoenix humilis 
Pandanus furcatus 


Pandanus odaratismus 


32 


Myristicaceae 
Euphorbiaceae 
Melastomataceae 
Euphorbiaceae 
Rutaceae 
Rutaceae 
Rubiaceae 
Meliaceae 
Moringaceae 
Bignoniaceae 
Poaceae 
Moraceae 
Apocynaceae 
Apocynaceae 
Oleaceae 
Poacea 
Poacea 
Bignoniaceae 
Ochnaceae 


Mimosaceae 


Mimosaceae 
Palme, Aracaceae 
Pandanaceae 


Pandanaceae 


151) 
152) 
153) 
154) 
155) 
156) 
157) 
158) 


159) 
160) 
161). 
162) 
163) 
164) 
165) 
166) 
167) 
168) 
169) 
170) 
171) 
172) 
173) 
174) 
175) 


Piper nigrum 
Pothos scandens 
Plumeria rubra 
Plumeria alba ಕ 
Plumeria acuminata 
Polyalthia longifolia 
Pterocarpus marsupium 
Poinciana regia 
(Delonix regia) 
Peltophorum pterocarpum 
Poeciloneuron indicum 
Pongamia glabra 
“Randia brandisie 
Radamchera xylocarpa 
Saraca indica ಗ 
Sapindus laurifolius 
Sapindus mukorassi 
Sterculia guttata 
Schleichera oleosa 
Sterospermum chelonoides 
Strychnos nux-Vomica 
Strychnos potatorum 
Syzygium cummini 
Syzygium aromaticum 
Salix tetrasperma 


Sesbania grandiflora 


33 


Piperaceae 

aracaceae 
apocynaceae 
apocynaceae 
apocynaceae 
annonaceae 
papilionaceae, fabaceae 


ceasalpiniaceae 


ceasalpiniaceae 
guttiferae, clusiaceae 
fabaceae 
rubiaceae 
bignoniaceae 
ಂಂಯಿಜಂಭಿಕನಕಿಕ 
sanೆಗಿರಡ೦೩೯ | 
sapindaceae 
sterculiaceae 
sapindaceae 
bignomiaceae 
Logoniaceae 
Logoniaceae 
myrtaceae 
myrtaceae 
salicaceae 


papilinaceae, fabaceae 


176 
177 
178) 
179 
180) 
181) 
182) 
183) 
184) 
185) 
186) 
187 
188) 
189) 
190) 
191) 
192) 
193) 
194) 
195) 
196) 
197 
198) 
199) 
200) 


5 ಕೆ0271೩ 565080 
5680871೩ speciosa 
Spondia pinnata 
Semecarpus anacardium 
Swietenia mahagonli 
Spathodia companutata 
Toona ciliata 

Trema orientalis 
Terminalia catappa 
Terminalia bellerica 
Terminalia chebula 
Terminalia paniculata 
Terminalia arjyuna 
Toddalia aculeata 
Tectona grandis 
Tamarindus Indicus 
Thevetia peruviana 


Teinostachyum beddomei 


Thespesia populnea, 
ue 


Vateria indica 

Vitex attisima ಬ 
Ventilaga madraspatana 
Xylia xylocarpa | 
Zanthoxylum budrunga 


Zyzyphus mauritania 


34 


papilionaceae, fabaceae 
Papionacea Fabaceae 
Anacardiaceae 
Meliaceae 

Bignoniacae 

Meliaceae 

Ulmaceae 4 


Combretaceae 


Rutaceae 
Verbenaceae 
Caesalpiniaceae 
Apocynaceae ” 
Graminaceae, poaceae 
Malvaceae 
Dipterocarpaceae 
Verbenaceae 
೧೩77೩೧೩೦೮೩9 
Mimosaceae 
Tutaceae 


Rhamnacaae 


List NO. || 
ಕ್ರಮ ಸಂಖ್ಯೆಯನ್ನು ಗಮನಿಸಿ. ಅದೇ ಸಂಖ್ಯೆಯನ್ನು ಕನ್ನಡದ ಹೆಸರಿನ ಪಟ್ಟಿಯಲ್ಲಿ ಗುರು 
ತಿಸಿ ವಿವರ ತಿಳಿದುಕೊಳ್ಳಿರಿ. 


ಕ್ರ.ಸಂ. 
1) 
2) 
3) 
4) 
5) 
6) 
7) 
8) 
9) 
10) 
11) 
12) 
13) 
14) 
15) 
16) 
17) 
18) 
19) 
20) 
21) 


x 
x 


ವೈಜ್ಞಾನಿಕ ಹೆಸರು 

Abrus precatorius 
Acacia jacquemontii 
Acacia catechu 
Acacia ferruginea 
Acacia concinna 
Acanthus silicifolia 
Agave sissalana 
Agave americana 
Albizzea amara 
Balanites aegyptiaca 
Barleria buxifolia 
Barleria cristata 
Barleria prionitis 
Bauhinia variegata 
Bougaivilleae 
Bridelia retusa 
Calatropis gigantea 


Calicarpa macrophyla 


Capparis horrida (zeylanica) 


Capparis spinosa 


Calamus rotang 


8 


ಕುಟುಂಬದ ಹೆಸರು 
Paplionaceae - Fabaceae 


Mimoceae 


Acanthaceae 


Amaryllidaceae 


Leguminoseae, Mimosaceae 


Simaruobaceae - Balanitaceae 


Acanthaceae 


Ceasalpiniaceae 
nyctaginaceae . 
euphorbiaceae 
anclepiadaceae 
verbenaceae 
capparidaceae 


Palmae, aracaceae 


22 
23) 
24) 
25) 
26) 
27) 
28) 
29) 
30) 
31) 
32) 
33) 


34) 
35) 


36) 
37) 
38) 
39) 
40) 
41) 
42) 
43) 
44) 
45) 


Calamus psuedotenuis 
Calamus thwaitesii 
Carissa carrandas 
Carissa spinarrum 
Cassia auriculata 
Cassia fistula 

Cassia obavata (obtusa) 
Cassia occidentalis 
Cestrum nocturnum 


Cleistanthus collinus 


Celerodendrum inerme 


Clerodendrum- 
viscosum-(infortunatum) 


Cyacas rumphie 


Dichrostachys cinarea - ” 


Cailliea cinarea 


Dodonea viscosa 


Duranta repens - plumieri 


Ervatamia divaricata 
Erythrina lithosperma 
Erythrina indica 
Enrythrina suberosa 
Euphorbia royleana 
ec; tirucalll 

ಚ 1 neriifolia 


Flacourtia indica 


36 


Apocynaceae 


11 | 
Ceasalpinaceae 

11 11 
u 1| 


Solanaceae 
Euphorbiaceae 
Verbenaceae 


Verbenaceae 


Cycadaceae 


Mimosaceae 


Sapindacea 
Verbenaceae 
Apocynaceae 


Papilionacea, fabaceae 


‘Euphorbiaceae 


11 » ॥1 


Flacouirtiacea 


47) Grewia tilliofolia 

48) Helicteres isora 

49) Holarhena antidysentrica 
50) Indigofera teysmanil 
51)lpomea carea 

52) Ixora arborea 

53) Jatropha curcas 

54) Justicia adathoda 

55) Lantana aculeata 

56) Lawsonia alba (inermie) 
57) Macaranga peltata 

58) Maesa indica 

59) Mallotus phippinensis 
60) Manilkara hexandra 

61) Melanchona bambusoides 
62) Melastoma malabaricum 
63) Mimosa hamata 

64) Muraya Koenigii 

65) Moringa oliefera 

66) Mussaenda frondosa 
67) Nerium varieties 

68) Nyctanthes arbor - tristis 
69) Ochlandra rheedii 

70) Ocimum americanum 
71) Ocimum basilicum 


72) Ocimum gratissimum 


37 


Tiliacea 
Sterculiaceae 
Apocyanaceae 
Leguminoseae 
Convolvulaceae 
Rubiaceae 
Euphorbiacee 
Verbenaceae 
Verbenaceae 
Lythraceae 
Euphorbiacae 
Myrsinaceae 
Euphorbiacace 


Sapotaceae 


Graminae, Poaceae 


Melastomataceae 


Mimosaceae 
Rutaceae 
Rubiaceae 
Rubiaceae 
Apocynaceae 


Oleaceae 


Poaceae, Graminea 


Labiatae, Lamiaceae 


73) Ocimum sanctum } y 
74) Opuntia dillenii Cactaceae 
75) Pandanus odorotissimus Pandanaceae 


76) Pandanus thwaitsil u ೫ 


77) Pithacalobium dulce Mimosaceae 
78) Prosopis Juliflora - chilensis Mimosaceae 
RE ಗೆ cineraria p 3 
80) Randia dumetorum Rubiaceae 

81) Sesbenia bispinosa Leguminoseae 
82) Strebulus asper Moraceae 

83) Thevetia Petuviana Apocynaceae 
84) Vitex negundo Verbenaceae 
85) Vitex Vitrifolia Verbenaceae 
86) Wendlandia heynel Rubiaceae 

87) Woodfordia fruticosa Lythraceae 
88) Zyziphus mauritiana Rhamaceae 


89) Zyziphus nummularia 


ಪಟ್ಟಿ ನಂಬ್ರ 11 

ಕ್ರ.ಸಂ. ಕನ್ನಡ ಹೆಸರು ಉಪಯೋಗಗಳು 

1)  ಗುಳಗುಂಜಿ 6 ಬೀಜ 10.5 ಗ್ರಾಂ ತೂಕ ಇದೆ, ಬೀಜ ವಿಷ, ಬೇರು. 
4 ಎಲೆ ಕಶಾಯ ಕೆಮ್ಮಕ್ಕೆ 

2) ಜಾಲಿ ಉತ್ತರ ಭಾರತದ ಜಾತಿ. 

3)  ಕದಿರಕಾಚು ತಾಂಬೂಲ ವಸ್ತು ಗೋಂದು, ಮೋಪು ಕೃಷಿ 


ಉಪಕರಣಗಳಿಗೆ, ಗಾಡಿ ಚಕ್ರಕ್ಕೆ 


38 


4) 


೨) 


6) 


ಹೊಳೆ ಚುಳ್ಳಿ 


7) ಕತ್ತಾಳಿ ಬೂದು ವರ್ಣ ) 
8) ಕತ್ತಾಳಿ ಹಸುರು ವರ್ಣ) 


9) 
10) 


11) 


12) 


13) 


14) 


15) 
16) 


17) 
18) 


ಚಿಗರಿ ತಗ್ಗುಲಿ 
ಸೊಕ್ಕಿನ ಗಿಡ, 
ಹಿಂಗಾಲ ಮರ 


ಗಂಡು ಕೊಟ್ಟೆ ಮುಳ್ಳು 


ಕೃಷ್ಣ ಚೂರ 
ಕಿಂಕಿರಾತ, ಪಟಿಕ 
ಹೂವು 

ಕರುಂಟ, ಮುಳ್ಳು 
ಗೋರಂಟಿ ಮುಳ್ಳು 


ಅರಸಿನ ಮಂದಾರೆ 


ಕಾಗದ ಹೂವು 
ಗೋಜಿ ಮುಳ್ಳು, 
ಆಸನ 

ಅರ್ಕ ಗಿಡ 

ಕಾಡು ಈಜಿ, 


ಕೃಷಿ ಉಪಕರಣಗಳಿಗೆ, ಉತ್ತಮ ಗೋಂದು, ದೇವತಾ 
ಕಾರ್ಯಕ್ಕೆ. 

ಕಾಯಿ ಹುಡಿ ಎಣ್ಣೆ ಪಸೆ ತೆಗೆಯಲು, ಬೀಜ ಕಶಾಯ, 
ಮಲಬದ್ಧತೆಗೆ ಎಲೆ ಕೂಡಿ ಚಟ್ನಿ. 

ಮುಳ್ಳು, ಎಲೆ ಕಶಾಯ ವಾತಕ್ಕೆ ಶಾಕ ಕೊಡಲು, 
ಕೆಮ್ಮುಗೆ - ಕಫ ಕಡಿಯಲು, ಎಲೆ ಮೀನು ಆಹಾರ. 
ಈ ಸಸಿಗಳ ವಿಚಾರವಾಗಿ ಒಂದನೆ ಪಟ್ಟಿಯಲ್ಲಿ 
ವಿವರಗಳಿವೆ. 


ಹಣ್ಣು ನಾಯಿ ಕೆಮ್ಮಕ್ಕೆ, ಹೊಟ್ಟೆ ನೋವಿಗೆ, ಬೀಜದ 
ಎಣ್ಣೆ ಚರ್ಮದ ಕಲೆ ಮಾಸಲು, ಸುಟ್ಟ ಗಾಯಕ್ಕೆ 
ಎಲೆ, ಬೇರು ಕೆಮ್ಮುಗೆ. 


ಮೇಲಿನ ಸಸಿಯಂತೆ ಉಪಯೋಗ. 


ಎಲೆ ರಸ ಜೇನಿನೊಟ್ಟಿಗೆ ಸೀತಕ್ಕೆ, ಹಲ್ಲು ನೋವಿಗೆ 
ಎಲೆ ಜಗಿಯುತ್ತಾರೆ. 

ಬೇರು ತೇದಿ ವೃಣಕ್ಕೆ ಹಚ್ಚುತ್ತಾರೆ. 

ಮೋಪು ಕೃಷಿ ಉಪಕರಣಗಳಿಗೆ, 

ಎಲೆ ಮೇವು, ತೊಗಟೆ ಕಶಾಯ - ಟಾನಿಕ್‌, ಹೂವು 
ಮೊಗ್ಗು ಮೂಲವ್ಯಾಧಿಗೆ. 

ಬೇಲಿ 

ಎಲೆ ಜಾನುವಾರು ಮೇವು, ಹಣ್ಣು ತಿನ್ನಲು, 

ಕೃಷಿ ಉಪಕರಣಗಳಿಗೆ ಹಿಡಿ ಹಾಕಲು ಮರ. 


ತೊಗಟೆಯಿಂದ ಉತ್ತಮ ನಾರು, ಬೇರಿನ ತೊಗಟೆ ಔಷಧ. 


ಬೇರಿನ ಎಣ್ಣೆ ಹೊಟ್ಟೆಗೆ ಕೊಡುತ್ತಾರೆ. 
39 


19) 


25) 


26) 


27) 


28) 


29) 


30) 


ಸಣ್ಣ ನಾಥ ಗಿಡ ಎಲೆ ಬಿಸಿ ಮಾಡಿ ವಾತಕ್ಕೆ ಶಾಖ ಕೊಡುತ್ತಾರೆ. 
ತೊಟ್ಟಿಲ್ಲ ಮುಳ್ಳು ಹಣ್ಣು ಉಪ್ಪಿನಕಾಯಿಗೆ, ಬೇರು ತೊಗಟೆ 
ಮುಳ್ಳು ಕಾರ್ತಿ ಗಂಜಿ ಆಮಶಂಕೆ ಕಾಯಿಲೆಗೆ, 
ಹೊಟ್ಟೆ ತುಮುಲ ಶಾಂತಿ ಮಾಡುತ್ತದೆ. 
ಕತ್ತಿ ಮುಳ್ಳು, ಹೂವಿನ ಮೊಗ್ಗು ಉಪಿನಾಯಿ (ಔಷಧ) 
ಮುಳ್ಳು ಕತ್ತರಿ ಬೀಜದಲ್ಲಿ ಎಣ್ಣೆ ಇದೆ. 
ನಾಗ ಬೆತ್ತ ಎಲೆ ಕೊಡಿ ತಿನ್ನಬಹುದು. 
ಸಣ್ಣ ಬೆತ್ತ ವಿವಿಧ ಉಪಯೋಗಗಳು 
ಜಡ್ಡು ಬೆತ್ತ ವಿವಿಧ ಉಪಯೋಗಗಳು 
ಕರಂಡೆ ಮುಳ್ಳು ಕಾಯಿ ಉಪ್ಪಿನಕಾಯಿ, ಜಾಮ್‌ ಮಾಡಲು, 
ಎಲೆ ಕಶಾಯ, ಜ್ವರಕ್ಕೆ, 
ಮರ ಘಟ್ಟಿ, ಚಿಕ್ಕ ವಸ್ತುಗಳನ್ನು ಮಾಡಬಹುದು. 
ನಾಯಿ ಕಲಮೆ, ಹಣ್ಣು ತಿನ್ನಬಹುದು, ಬೇರು ಭೇದಿ ಔಷಧ, ಬೇಲಿ ಹಾಕಲು 
ಕರಚಿ ಮುಳ್ಳು 
ತಂಗಡಿ, ಹೊನ್ನಾವರಿಕೆ ತೊಗಟೆ ಚರ್ಮ ಹದ ಮಾಡಲು, ಬೀಜ 
ಮರ ಸಿಹಿ ಮೂತ್ರ ದೋಷಕ್ಕೆ 
ಬೇರು ಚರ್ಮ ವ್ಯಾಧಿಗೆ 
ಕಕ್ಕೆ ಮರ ತೊಗಟೆ ಚರ್ಮ ಹದಮಾಡಲು, ಬೇರು * ತೊಗಟೆ 
ಕಶಾಯ "ಕಾಲಾ ಪಾನೀ" ಜ್ವರಕ್ಕೆ, ಸಾಧಾರಣ ಮೋಪು 
ಕಾಟು ಸೆನ್ನಾ ಕಲಬೆರೆಕೆಗೆ - ತಾಜಾ ಸೆನ್ನಾದೊಡನೆ 
ಬೀಜದ ಸಸಿ 
ಆನೆ ತಂಜಕ್‌ ಬೀಜದಿಂದ ಕಾಫಿಗೆ ಬದಲಿ ಪಾನೀಯ, 
ಎಲೆ ಭೇದಿಕಾರಕ, ಚರ್ಮ ರೋಗಕ್ಕೆ 
ಬೀಜ ಅರೆದು ಲೇಪನ. 
ರಾತ್ರಿ ರಾಣಿ ಎಲೆಗಳಲ್ಲಿ ಕಾಸರ್ಕ ವಿಷದಂತಹ ವಿಷ ಇದೆ. 


ಕ್ರಿಮಿ ನಿರೋಧಕವಾಗಿ ಸಸಿಗಳ ಮೇಲೆ ರಸ ಪ್ರಯೋಗ. 


40 


31) 


32) 


33) 


34) 


35). 


36) 


37) 


38) 


39) 


40) 


ಕೊಡಸಿಗನ ಮರ, 
ಬಡೆ ಬಾರಿಗೆ 
ಕುಂಡಲಿ, 

ನಾಯಿ ತೆಕ್ಕಾಲಿ 


ಮೋಪು ಮನೆ ಕಂಬಗಳಾಗಿ, ಎಲೆ-ತೊಗಟೆ ವಿಷ, 
ಹಣ್ಣು ವಿಷ 


ಎಲೆ ಹೊಟ್ಟೆ ಹುಳಕ್ಕೆ ಮದ್ದು, 


ಎಲೆ ಲೇಪ ಕುರಗಳನ್ನು ಮಾಗಿಸಲು 


ಬಸವನ ಪಾದ, ಇಟ್ಟೇವುಮೇಲಿನಂತೆ ಉಪಯೋಗ. 


ಗೊಡ್ಡು ಈಚಲು 
ಎಡತರಿ, ಒಡತರಿ 


ಅಂಗಾರಕ, 
ಬಂಧರಿಕೆ ಮರ 
ಹುಚ್ಚೆಲಸಿ, 
ಕಟ್ಟಿಂಗ್‌ ಗಿಡ 
ನಂದಿ ಬಟ್ಟಲು 


ಮುಳ್ಳು ಇಲ್ಲದ 
ಹೊಂಗಾರ 

ಮುಳ್ಳು ಇದ್ದ 
ಹೊಂಗಾರ, ಹರಿವಾಣ 
ಮುಳ್ಳು ಇದ್ದ ಘಟ್ಟಿ 
ಹೊಂಗಾರ 

ಕಳ್ಳಿ ಜಾತಿ 

ತಿರು ಕಳ್ಳಿ 

ಎಲೆ ಕಳ್ಳಿ 

ಗೊರಜಿ 

ಲಾಟ್‌ ಲೋಟ 


ಕಾಂಡ ಬಲಿತ ಮೇಲೆ ಹಿಟ್ಟು ತೆಗೆಯುವರು. 

ಎಲೆ ಮೇವು, ಎಲೆ ಕೊಡಿ ರಸ ಕಣ್ಣಿಗೆ ಔಷಧ, 
ತೊಗಟೆಯಿಂದ ನಾರು, ಮೋಪು ಘಟ್ಟಿ. 

ಹಣ್ಣು “ಹಾಪ್ಸ್‌' ಬದಲಿಯಾಗಿ `ಬೀರ್‌' ತಯಾರಿಸಲು, 
ಎಲೆ ಹೊಟ್ಟೆ ಹುಳಕ್ಕೆ, ಮರ ಕೃಷಿ ಉಪಕರಣಗಳಿಗೆ. 
ಹಣ್ಣುರಸ ಸೊಳ್ಳೆಮರಿಗಳಿಗೆ ಮಾರಕ. 


ಸುವಾಸನೆ ಮರ, ಬೇರು ಜಗಿದರೆ ಹಲ್ಲು ನೋವು 
ಉಪಶಮನ, ಸುಗಂಧ ಹೂವು, ಊದಬತ್ತಿಗೆ 
ಮರದ ಪುಡಿ. 
ಎಲೆ ಜಾನುವಾರು ಮೇವು, ನೆರಳು ಇತರ ಸಸಿಗಳಿಗೆ, 
ಕರಿ ಮೆಣಸಿಗೆ ಗೂಟ, ಬೇಲಿ ಗೂಟ. 
ಎಲೆ ಜಾನುವಾರ ಮೇವು, ತೊಗಟೆಯಿಂದ ನಾರು, ಮರೆ 
ತೆಪ್ಪ ಮಾಡಲು - ಕಾಗದ ತಯಾರಿಗೆ. 
ಮರದಿಂದ ಪಾತ್ರೆ ಚಮಚ ಮಾಡಲು ಬರುತ್ತದೆ. 
ತೊಗಟೆ ಹಗ್ಗದ ನಾರು ತೆಗೆಯಲು 
ಮೀನು ಸಾಯಿಸಲು ಎಲೆ ಉಪಯೋಗ, ಬೇಲಿ. 
ಬೇಲಿ 
ಬೇಲಿ 
ದಕ್ಕಣ ಪೀಠ ಭೂಮಿಯ ಒಣ ಭೂಮಿಯಲ್ಲಿ ಬೇಲಿಗೆ, 
ಹಣ್ಣು ತಿನ್ನಲು ಹುಳಿ. 

41 


46) ದಿಕ್ಕ ಮಲ್ಲಿ ಔಷಧಿ, ಕ್ರಿಮಿಗಳನ್ನು ವೃಣಗಳಿಂದ ಹೊರತೆಗೆಯಲು, 


ಮೋಪು ಸಣ್ಣ ಕೆಲಸಗಳಿಗೆ. 

47) ದಡ್ಮಾಲ್‌ ಭೂತಾಳೆ, ತೊಗಟೆ ನಾರು ತೆಗೆಯಲು, ಹಣ್ಣು ತಿನ್ನಬಹುದು 
(ಸಂ: ದಾಮಿನಿ) ಮೋಪು ಘಟ್ಟಿ ಕಂಬಗಳಿಗೆ 

48) ಸಂ: ಆವರ್ತನಿ, ಎಲೆ ಜಾನುವಾರು ಮೇವು ತೊಗಟೆ ನಾರು ತೆಗೆಯಲು, 
ಎಡಮುರಿ ಹಣ್ಣು ಹೊಟ್ಟೆ ಔಷಧಿ, ಬೇರು ಸಿಹಿ ಮೂತ್ರಕ್ಕೆ 

49) ಕುಟಜ, ಹೂವು, ತೊಗಟೆ ಔಷಧ, ಬೀಜ ಕೂಡ ಔಷಧ, ಮೋಪು 
ಕೊಡಸಿಗೆ ಸಸಿ ಸಣ್ಣ ಕೆಲಸಗಳಿಗೆ ಉತ್ತಮ. 

50) ಇಂಡಿಗೋ ಫೆರಾ ಹಸಿರು ಎಲೆ ಗೊಬ್ಬರ 
ಟಿಸ್ಮೇಯಿನಿ 

51) ಈ ಸಸಿಯನ್ನು ಈ ಸಸಿಗೆ ಬಹಳ ಬೇಗ ಬೆಳೆಯುವ ಗುಣ ಇದೆ. 
ಗುರುತಿಸಬೇಕು ಉತ್ತಮ ಉರುವಲು (ಗುರುತಿಸಿ ಬೆಳಸಬೇಕು) 


52) ಸಂ: ಈಶ್ವರ (ಮರ) ತೊಗಟೆ ಕಶಾಯ ಬಲವರ್ಧಕ, ಮೋಪು ಸಣ್ಣ ಕೆಲಸಕ್ಕೆ 
(ಬಿಳಿ ಕೇಪ್ಪ ಮರ, ಕಟ್ಟಿಗೆ ಸೂಟಿಯಾಗಿ ಉಪಯೋಗ. ` 


ಸೂಟಿ ಮರ) 

53) ಕಾಟು ಹರಳು, ಔಡಳ, ಬೀಜದ ಎಣ್ಣೆ ಸಾಬೂನಿಗೆ, ಉತ್ತಮ ಬೆಳಕು ಕೊಡುತ್ತದೆ, 
ಆಡಲ ಹರಳು ಎಲೆ, ತೊಗಟೆ ರಸ ಚರ್ಮರೋಗಕ್ಕೆ. 

54) ಆಡು ಸೋಗೆ ಮದ್ದು, ಉರುವಲು, ಎಲೆಗೆ ಕ್ರಿಮಿ ನಿರೋಧಕ ಶಕ್ತಿ. 


559) ನಾಥ ಹೂವು ಗಿಡ ಎಲೆಯಿಂದ ಎಣ್ಣೆ, ಚರ್ಮರೋಗಕ್ಕೆ ಎಲೆ ಒಣಗಿಸಿ 
ಚೌಕ್ಕೆ ಹಾಕುವರು (ಶುಂಠಿಯಂತೆ) 


56) ಮದರಂಗಿ ಎಲೆ - ಉಗುರು ಚರ್ಮ ಕೂದಲು ಬಣ್ಣ ಬರಿಸಲು, 
ಹೂವಿನಿಂದ 
ಹೆನ್ನಾ ಅತ್ತರ್‌, ಮರ - ಉಪಕರಣ ಹಿಡಿಗಳಿಗೆ 

57 ಚಂದ ಕನ್ನೆ "ಮರ ಬೆಂಕಿ ಪೆಟ್ಟಿಗೆಗೆ, ಕಾಗದ ಮಾಡಲು, 
ಕಾಂಡದಿಂದ ಗೋಂದು ವ್ರಣಗಳಿಗೆ 

58) ಗುಡ್ಡೆ ಹರ್ಗಿ, ಉರುವಲು, ಎಲೆ ಕರಿ ಬೇವಿನಂತೆ ಅಡುಗೆಗೆ, 


42 


63) 
64) 
65) 
66) 
67) 
68) 
69) 
70) 


71) 


ಮಂಡೋನಿ 
ಕಪಿಲಾರಂಗು, 
ಪುರುಷ ತುಂಗ 
ಕಿರ್ಣ 


ವಾಟಿ ಬಿದಿರು 
ಅಂಕರ್ಕ ನೆಕ್ಕರೆ 


ಸಗರೆ ಮುಳ್ಳಿನ ಗಿಡ 
ಕರಿಬೇವು 

ನುಗ್ಗೆ 

ಬೆಳ್ಳೆಂಟಿ, ಬೊಳ್ಳಂಟಿ 
ಕನಗಿಲು, ಕರವೀರ 
ಪಾರಿಜಾತ 

ಓಟೆ ಬಿದಿರು (ಒಂದು 
ಜಾತಿ) 


ನಾಯಿ ತುಳಸಿ 


ಕಾಮ ಕಸ್ತೂರಿ 


ಮೀನಿಗೆ ವಿಷ 

ಹಣ್ಣಿನ ಮೇಲಿನ ಕೂದಲಿನಿಂದ ಬಣ್ಣ -ತುಪ್ಪಕ್ಕೆ 
ಬೆರೆಸುತ್ತಾರೆ. ಮರ ಮಧ್ಯಮ ಮೋಪು. 

ಚಿಕ್ಕು ಗಿಡದ ಕಸಿ ಬುಡ, ಎಲೆ ಮೇವು ಬಹಳ ಘಟ್ಟಿ 
ಮೋಪು, ಕಾಯಿಯಲ್ಲಿ ಎಣ್ಣೆ ಇದೆ. 

ಬೇಲಿ ಕಟ್ಟಲು, ತಟ್ಟಿ, ಬಟ್ಟಿ, ಇತರ ಬಿದಿರಿನಂತೆ 

ಎಲೆ, ಹೂವು, ಹಣ್ಣು ತಿನ್ನಬಹುದು. ಹಣ್ಣಿನಿಂದ ಕಡು 
ನೀಲಿ ಬಣ್ಣ ತೆಗೆಯಬಹುದು, ಎಲೆ ಚರ್ಮ ರೋಗಕ್ಕೆ 
ಜಾನುವಾರು ಎಲೆಯನ್ನು ಚೆನ್ನಾಗಿ ತಿನ್ನುತ್ತವೆ. 

ಉತ್ತಮ ಮೇವು 

ಹೂವಿನಿಂದ ಸುವಾಸನೆ ಎಣ್ಣೆ, ಎಲೆ ಅಡುಗೆಗೆ, 

ಎಲೆ * ತೊಗಟೆ. ಬೇರು ಕಶಾಯ ಬಲವರ್ಧಕ. 

ಬಹು ಉಪಯೋಗಿ ಬೀಜ ಹುರಿದು ತಿನ್ನಬಹುದು, ಬೇರು 
ಸಾಂಬಾರ್‌ ಉಪಯೋಗ, ಗೋಂದು ಬಟ್ಟೆ ನೇಯುವರೆ 
ಹೂವು, ಎಲೆ (ಬಿಳಿ) ತಿನ್ನಲು, ಚಿಗುರು ಮದ್ದು, 

ಬೇರು ಚರ್ಮ ರೋಗಕ್ಕೆ, ಕಣ್ಣಿಗೆ. 

ಕೆಲವು ಹೂವು ಸುವಾಸನೆ ಜಾತಿಗಳಿವೆ. ಬೇರು ಚರ್ಮರೋಗಕ್ಕೆ 
ವಿಷ ಎಲೆ ವಿಷ, ಇಡೀ ಮರ ವಿಷ. 

ಎಲೆ ಕಶಾಯ ವಾತಕ್ಕೆ, ತೊಗಟೆ ಕಶಾಯ 

ಕಫ ಸಡಿಲಿಸಲು 

ತಟ್ಟಿ ಮಾಡಲು, ಕಣಜ ಕಟ್ಟಲು, ಮಣ್ಣಿನ ಸವಕಳಿ 
ತಡೆಯಲು 

ಎಣ್ಣೆ ಸೋಪ್‌ಗಳಲ್ಲಿ ಸುವಾಸನೆ ಬರಿಸಲು, 

ಬೀಜ ಪಾನೀಯಗಳಲ್ಲಿ ಸೇವನೆ. 

ಸುವಾಸನೆ ತೈಲ, ಹಲವು ಉಪಯೋಗ, 

ಕ್ರಿಮಿ ನಿರೋಧಕ, ಬೀಜ ಮಲ ಬದ್ಧತೆಗೆ 


43 


83) 


84) 


ಮೂಂಡಿ ಕೇದಿಗೆ 
ಮದರಾಸ್‌ ಮುಳ್ಳು 
ಸೀಮೆ ಹುಣಸೆ 


ಬಳ್ಳಾರಿ ಜಾಲಿ 


ಪೆರುಂಬೆ, ವುನ್ನೆ 


ಕಾರೆ ಕಾಯಿ ಮಳ್ಳು 
(ಮದನ) 

ದೈಂಚ ಮುಳ್ಳು 
ಜೀನೆಂಗಿ 


ತಿನ್ನಲ್‌ ಮಿಟ್ಲಿ ಮರ 
ಪೊನಲಿಗೆ 
ಹರಿಪ್ರಿಯ, ಕಣಗಿಲೆ, 
ಕರವೀರ 
ನೆಕ್ಕಿ ಗಿಡ, ನಿರ್ಗುಂಡಿ 


ನುಸಿಯನ್ನು ದೂರ ಮಾಡುತ್ತದೆ. 

ಎಲೆ ಕಶಾಯ ವಾತಕ್ಕೆ. ಹಲ್ಲು ನೋವಿಗೆ, ನಂಜುಗೆ. 
ಕ್ರಿಮಿ ನಾಶಿನಿ, ನುಸಿ ನಿರೋಧಕ 

ಹಣ್ಣು ತಿನ್ನಬಹುದು. ಕಳ್ಳಿಯನ್ನು ಜಜ್ಜಿ ನೋವು 
ಶಮನಗೊಳಿಸಲು 

ಕೆವ್ಡಾಅತ್ತರ್‌ ತಯಾರಿಸಲು, ಅಗರ್ಬತ್ತಿ, ಎಣ್ಣೆಗೆ 
ಸುವಾಸನೆ ಕೊಡಲು, ಎಳೆ ಎಲೆ ತಿನ್ನಬಹುದು. 

ಚಾಪೆ ಹೆಣೆಯಲು, ಬೇರು ಬ್ರಷ್‌ ಮಾಡಲು. 

ಬೇಲಿಗೆ ಉತ್ತಮ, ಎಳೆ ಕೋಡು ಉತ್ತಮ 

ಮೇವು, ಬೀಜ ಎಣ್ಣೆ 

ಸೋಪ್‌ ಮಾಡಲು, ಮರ ಉತ್ತಮ ಮೋಪು. 

ಕೋಡು (ಬೀಜ ತೆಗೆದುಉತ್ತಮ ಆಹಾರ, 

ಮರ ಉತ್ತಮ ಮೋಪು, ಎಲೆ ಮೇವು 

ತೊಗಟೆ ತಿನ್ನ ಬಹುದು, ಮೋಪು ಉತ್ತಮ 
ನೀರಿನಲ್ಲಿಯೂ ಬಾಳುತ್ತದೆ. ಉತ್ತಮ ಮಸಿ. 

ಎಳೆ ಕಾಯಿ ಮೀನು ವಿಷ, ತೊಗರೆ ಕಶಾಯ 

ನೋವು ಶಮನಗೊಳಿಸುತ್ತದೆ. 

ಕ್ಷಾರ ಮಣ್ಣು ಕಡಲ ತೀರದಲ್ಲಿ ಚೆನ್ನಾಗಿ ಬರಬಹುದು 
ಮಣ್ಣು ಉತ್ತಮ ಪಡಿಸಲು, 

ನಾರು ಘಟ್ಟಿ- ಬಲೆ ಮಾಡಲು, ನೀರಿನಲ್ಲಿ ಬಾಳ್ತರ 
ನಮ್ಮ ಜಿಲ್ಲೆಯಲ್ಲಿ ಹೆಚ್ಚು ಬೆಳೆಸಬೇಕು, ಬಹು ಉಪಯೋಗಿ, 
ಗುರುತಿಸಬೇಕು 

ಮೂರು ಬಣ್ಣಗಳಿವೆ. ಬೇರು ಕುರಗಳನ್ನು ತಣಿಸಲು ಲೇಪ 
ಗಿಡದ ಎಲ್ಲಾ ಭಾಗ ವಿಷ 

ಎಲೆಯ ಬೀಡಿ ತಲೆ ಶೂಲಿಗೆ ಸೇದುತ್ತಾರೆ. ಬೇರು 
ಕಶಾಯ ಬಲವರ್ಧಕ, ಮನಸ್ಸನ್ನು ಶಮನಗೊಳಿಸುತ್ತದೆ. 


44 


೧5) 


85) 


86) 


87) 


88) 


89) 


ನೀರ ನೆಕ್ಕಿ 
ಕಂಸೂರ ಗಿಡ 


ಔಷಧ 
ಎಲೆ ಮೇವು, ತೊಗಟೆ ಕಶಾಯ ಮೂತ್ರದೊಷಕ್ಕೆ,, 


ತಿಂಥಲು, ಹರಕೆ, ತಿಲ್ಬೆ ಮರಕ್ಕೆ ಗೆದ್ದಲು ತಗಲುವುದಿಲ್ಲ. 


(ಸಂ: ಧಾತಕಿ) ತಾಮ್ರ 
ಪುಪ್ಪಿ, ಅರೆಗಿಡ 
ಬೋರೆ ಹಣ್ಣು 


ಪರಂಗಿ ಕಂಟ, ಹುಳಿ 
ಎಳಟಿ 


ಹೂವಿನಿಂದ ಕೆಂಪು ಬಣ್ಣ, ಧಾತು ಪುಷ್ಟಿಗೆ ಕಶಾಯ, 
ಮರ ಉರುವಲು, ಹೂವಿನಿಂದ ತಂಪು ಪಾನೀಯ 
ಹಣ್ಣು ತಿನ್ನಲು, ದೊಡ್ಡ ಜಾತಿ ಜಾಮ್‌ ಮಾಡಬಹುದು, 
ಬೀಜ ಹೊಟ್ಟೆ ನೋವಿಗೆ (ಬಸುರಿಗೆ) 

ಮರದಿಂದ ಉತ್ತಮ ಮಸಿ ಸಿಗುತ್ತದೆ, 

ಒಣ ಎಲೆಯ ಬೀಡಿ ಕೆಮ್ಮು ಶಮನ ಮಾಡುತ್ತದೆ. 


45 


ಜನ ಜಾಗೃತಿ, ಪರಿಸರ ಜಾಗೃತಿಗಾಗಿ ನಾಗರಿಕ ಸೇವಾ ಟ್ರ ಸ್ಟ್‌ನಿಂದ 
ಪ್ರಕಟಗೊಂಡಿರುವ ಕಿರುಪುಸ್ತಕಗಳು : 


1. ಪರಿಸರ ಚಿಂತನೆ ಪುಟಗಳು 10 
2. ಜನಸ್ವಾಮ್ಮಾರಣ್ಕ 
(ಜಂಟಿ ಅರಣ್ಮ ಯೋಜನೆ ಮಾಹಿತಿ) ಪುಟಗಳು 4432 
3. ಪರಿಸರ ಉಳಿಸಲು ಸಾವಯವ ಕೃಷಿ ಪುಟಗಳು 4412 
ಲೇ: ಎಂ.ಟಿ. ಶಾಂತಿಮೂಲೆ, ಕುಕ್ಕುಜಡ್ಕ 
| 4. ಅರಣ ಇಲಾಖೆ ನಿಬಂಧನೆಗಳು ಪುಟಗಳು 4416 
ಲೇ: ಕೆ.ಎನ್‌. ಮೂರ್ತಿ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಕುಂದಾಪುರ 
5. ಬಳಕೆದಾರರ ರಕ್ಷಣೆ - ಹೇಗೆ? ಪುಟಗಳು 420 
| ಲೇ: ಸಾಮಾಜಿಕ 
4 6. ಜನೋಪಯೋಗಿ ಸಸ್ಯಸಂಪತ್ತು ಪುಟಗಳು 4448 
ಲೇ. ವಿಠಲ ರಾವ್‌, ಕೀನ್ಶಾ 
ೆ 
pp 8 


ತೆ 


ಪುಸ್ತಕಗಳ ಪ್ರ ತಿಗಳಿಗೆ ಸಂಪರ್ಕಿಸಿರಿ: 


ನಾಗರಿಕ ಸೇವಾ ಟ್ರಸ್ಟ್‌ (ರಿ) ಅಂಚೆ: ಗುರುವಾಯನಕೆರೆ - 574 217 (ದ.ಕ.) 
ಪೋನ್‌: (08256) 22070 


ಪ್ರಿ ಸದ್ದು ಲಂ ಅವಶ್ಟ ಕತಳನ್ನು 
ಪೂರ ಸುವಷ್ಟು ಸದು ದ್ವ ವಾಗಿದೆ ಅದರ 
ಸದ್ಧು ದಮಲಾಶೆಳಟು ಈಡೇಲಿಸುವ 
ಸಾಮರg್‌ವಡು ಅದು ಹೊಂದಿಲ್ಲ. 


- ಮಹಾತ್ಮಾ ಗಾಂಧಿ 


" ಈ ಭೂಮಿಸಬ್ದು ತಾತ ಮುತ್ತಾ ತರಿಂದ' 
ಓಂದ ಬಂಚಿವಳೆಯಲ್ಲ 

ನದ್ದು ಮಕ್ಕಳು. ಮೊನ್ನು ಕಳದ 
ಇರವ ಪಡೆದ್ರು " 


